ಶ್ರೀದವಿಠಲದಾಸರ ಕೃತಿಗಳು 


(ದಾಸಸಾಹಿತ್ಮ ಯೋಜನೆಯ 29ನೆಯ ಕುಸುಮ) 


ಸಂಪಾದಕ 
ಕೆ. ಅಪ್ಪಣ್ಣಾಚಾರ್ಯ, 
ಸ್ಪೆಷಲ್‌ ಆಫೀಸರ್‌, ದಾಸಸಾಹಿತ್ಯ ಪ್ರಾಜೆಕ್ಟ್‌ 
ತಿರುಮಲೆ ತಿರುಪತಿ ದೇವಸ್ಥಾನಗಳು, ತಿರುಪತಿ. 





ತಿರುಮಲೆ ತಿರುಪತಿ ದೇವಸ್ಥಾನಗಳ ಕಾರ್ಯನಿರ್ವಹಣಾಧಿಕಾರಿಗಳಾದ 


ಎಂ. ಕೆ. ಆರ್‌. ವಿನಾಯಕ್‌ ಐ.ಎ.ಎಸ್‌. 
ಇವರ ಅನುಮತಿಯಿಂದ ಪ್ರಕಟಿಸಲ್ಪಟ್ಟಿದೆ. 


ತಿರುಮಲೆ ತಿರುಪತಿ ದೇವಸ್ಥಾನಗಳು 
ತಿರುಪತಿ 


SRIDAVITTHALA DASARA KRITHIGALU 


Edited By : 
K. Appannacharya. 


T. T. D. Religious Publication Series No : 501 


Copies : 3000 
First Edition : 1997 Sai ver 


| ರ ಇಲಗ ಲ೬ಬ7 








Aco. ಜಕರ ನ್‌ ನ A 





RT ಕ | 





Published By : 
M. K.R.VINAYAK IAS. 
Executive Officer, 

ಗ, T. Devasthanams, 
Tirupati. 





Printed at : 


TY, T. Devasthanams Press, 
Tirupati. 


ಪರಿವಿಡಿ 


1.ಪ್ರಕಾಶಕರ ಮಾತು. 
2.ಮುನ್ನುಡಿ. 

ತಿ.ಶ್ರೀದವಿಠಲರ ಜೀವನ ಚರಿತ್ರೆ. 
4.ಶ್ರೀದವಿಠಲರ ಸ್ಕೋತ್ರ. 
ಶಿ.ಶ್ರೀದವಿಠಲರ ಸಾರಕಗಳು. | 
6. ಕೃತಿಮಾಲಿಕೆ. 


ಪ್ರಕಾಶಕರ ಮಾತು 


ಭಗವಂತನ ಹಾಗೂ ಅವನ ಭಕ್ತರ ಅವತಾರಗಳು ಪ್ರಬಲಿದ ಅಧರ್ಮವನ್ನು 
ಬದಿಗೊತ್ತಿ ಧರ್ಮದ ಪುನರುದ್ದಾರಕ್ಕಾಗಿ. ಕಡು ಕರುಣಾಮಯನಾದ ಭಗವಂತನು 
ಕಲಿಯುಗದಲ್ಲಿ ಜೀವರು ಧರ್ಮಮಾರ್ಗದಿಂದ ಚ್ಕುತರಾಗದಂತೆ ನಿರಂತರ ರಕ್ಷಿಸಲು 
ಭೂವೈಕುಂಠವೆನಿಸಿರುವ ವೆಂಕಟಾದ್ರಿಗೆ ಬಂದು ನೆಲಸಿರುವನು. ಧರ್ಮ ಸಂಸ್ಥಾಪಕ 
ನಾದ ಈ ಸ್ವಾಮಿಯ ಸೇವೆಯಿಂದ ತಮ್ಮಜನ್ಮವನ್ನು ಧನ್ನಮಾಡಿಕೊಂಡು ಲೋಕವನ್ನು 
ಬೆಳಗಿದ ಪೂತಾತದು ಅನೇಕರು. ಇವರಲ್ಲಿ ಕರ್ಣಾಟಕ ಹರಿದಾಸರು ಸಹ ಸೇರುತ್ತಾರೆ. 


ಎಲ್ಲ ಹರಿದಾಸರು ಶ್ರೀನಿವಾಸನನ್ನು ಮನಸಾರ ಕೊಂಡಾಡಿರುವರು. ವೇಂಕಟನ 
ಭೂವೈಕುಂಠ ದಾಸರೆಲ್ಲರಿಗೆ ತವರೂರು. ಶ್ರೀನಿವಾಸನ ಕರುಣಾ ಕಟಾಕ್ಟದಿಂದ ಹೊರ 
ಹೊಮ್ಮಿದ ಇವರ ಸಾಹಿತ್ಮಮಾಸಲಳಿಯದ ನಿತ್ಯನೂತನ ಸಜೀವ ವಿಶ್ವಸಾಹಿತ್ಯ ಇವರ 
ಕೃತಿಗಳು ಶ್ರುತಿ ಸೃತಿ ಪುರಾಣಗಳಿಗೆ ವ್ಯಾಖ್ಮಾನದಂತಿರುವವು. ಸಾಮಾನ್ಕ ಜನರಿಗೆ 
ತಿಳಿಯಲಸಾಧ್ಯವಾದ ಅನೇಕ ವೇದಾಂತರಹಸ್ಕಗಳನ್ನು ಇವರು ಕೃತಿಗಳ ರೂಪದಲ್ಲಿ 
ತಿಳಿಯ ಹೇಳಿರುವರು. 


ಪ್ರಕೃತ ದಾಸವರೇಣ್ಮರಾದ ಶ್ರೀದವಿಠ್ಠಲದಾಸರ ಕೃತಿಗಳನ್ನೊಳಗೊಂಡ ಈ 
ಹೊತ್ತಿಗೆಯನ್ನು ಪ್ರಕಟಿಸುತ್ತಿದ್ದೇವೆ. ಸಹೃದಯರಾದ ಸಾಹಿತ್ಕಾಭಿಮಾನಿಗಳೂ, ಭಕ್ತರೂ 
ಈ ನಮ್ಮ ಉತ್ಸಾಹವನ್ನು ಇಮ್ಮಡಿ ಮಾಡುತ್ತಾ, ಈ ಕೃತಿಯನ್ನು ಆದರಿಸುವರೆಂದು 
ಆಶಿಸುತ್ತೇನೆ. 


ಎಂ. ಕೆ. ಆರ್‌. ವಿನಾಯಕ್‌, ಐ.ಎ.ಎಸ್‌. 
ತಿರುಮಲೆ ತಿರುಪತಿ ದೇವಸ್ಥಾನಗಳ 
ಕಾರ್ಯನಿರ್ವಹಣಾಧಿಕಾರಿ, 

ತಿರುಪತಿ, 


` ಕನ್ನಡಸಾಹಿತ್ಯದ ಬೊಕ್ಕಸ ಶಿವಶರಣರ ಹಾಗೂ ಹರಿದಾಸರ ಸಾಹಿತ್ಯದಿಂದ 
ಪೂರ್ಣವಾಗಿದೆ. ೧೩ನೇ ಶತಮಾನದಿಂದ ಅವ್ಕಾಹತವಾಗಿ ಸಾಗಿಬಂದ ಹರಿದಾಸ 
ಸಾಹಿತ್ಯವನ್ನು ಸ್ಥೂಲವಾಗಿ ಮೂರು ಹಂತಗಳಲ್ಲಿ ವಿಭಾಗಿಸಬಹುದು. ನರಹರಿತೀರ್ಥ 
ರಿಂದ ಕನಕದಾಸರವರೆಗೆ ಮೊದಲನೆಯ ಹಂತ. ಮಹಿಪತಿರಾಯರಿಂದ ಹಿಡಿದು ಜಗ 
ನ್ಹಾಥದಾಸರ ವರೆಗೆ ಎರಡನೆಯ ಹಂತ. ಪ್ರಾಣೇಶದಾಸರಿಂದ ಸುಂದರವಿಠಲರವರೆಗೆ 
ಮೂರನೇ ಹಂತ. ಈ ಮೂರನೆಯ ಹಂತದಲ್ಲಿ ಬಾಳಿ ಬೆಳಗಿದ ನಂದಾದೀಪವೇ 
ಶ್ರೀದವಿಠಲದಾಸರು. ಶ್ರೀದವಿಠಲದಾಸರು ಜಗನ್ನಾಥದಾಸರ ಸಾಕ್ಷಾತ್‌ ಶಿಷ್ಠರು. ಜಗ 
ನ್ನಾಥದಾಸರಿಂದಲೇ ಅಂಕಿತನಾಮವನ್ನುಪಡೆದು, ದಾಸಸಾಹಿತಕ್ಕೆ ವಿಶಿಷ್ಟ ಸೇವೆಯನ್ನು 
ಸಲ್ಲಿಸಿದರು. ಶ್ರೀದವಿಠಲದಾಸರ ಸಮಗ್ರಕೃತಿಗಳು ಇಂದು ದೊರೆಯುತ್ತಾ ಇಲ್ಲ. ಕೇವಲ 
೬೩ ಕೃತಿಗಳು ಮಾತ್ರ ದೊರೆಯುತ್ತಲಿವೆ. ದೊರೆತ ಈ ಕೃತಿಗಳಲ್ಲಿ ನಾಲ್ಕುವಿಭಾಗಗಳನ್ನು 
ಕಾಣಬಹುದು. ಅವು:--- 


೧. ಕೃಷ್ಣಲೀಲಾ ಪ್ರತಿಪಾದಕ ಪದಗಳು. 

೨. ರಾಮ ಮಹಿಮಾ ಪ್ರತಿಪಾದಕ ಪದಗಳು. 

೩. ಇತರ ದೇವತೆಗಳಿಗೆ ಸಂಬಂಧಿಸಿದ ಪದಗಳು. 
೪, ಪ್ರಬೋಧಾತ್ಮಕ ಪದಗಳು. 


ಈ ಮೇಲ್ಕಂಡ ವಿಭಾಗಕ್ಕನುಗುಣವಾಗಿ ದೊರೆತ ಕೃತಿಗಳನ್ನು ಸಂಪಾದಿಸಿ ಪ್ರಕೃತ 
ಈ ಹೊತ್ತಿಗೆಯನ್ನು ಪ್ರಕಟಿಸುತ್ತಿದ್ದೇವೆ. ಈ ಸಂಪಾದನೆಯ ಕಾರ್ಯದಲ್ಲಿ ಪೂರ್ಣ ತಮ್ಮ 
ಸಹಕಾರ ನೀಡಿದವರು ಕೆ. ರಾಘವೇಂದ್ರರಾವ್‌ ವಕೀಲ್‌. ರಾಯಚೂರ್‌ ಇವರು. 
ಇವರಿಗೆ ನನ್ನ ಅನಂತಧನ್ಯವಾದಗಳು. 


ಸಹೃದಯತೆಯಿಂದ ಅನಶಿಕಾಲದಲ್ಲಿ ಪುಸ್ತಕ ಹೊರಬರುವಂತೆ ಪ್ರಸ್‌ ಸಿಬ್ಬಂದಿಗೆ 
ಆದೇಶನೀಡಿ ಸಹಕರಿಸಿದ ಲಕ್ಷ್ಮಣ್‌ ರಾವ್‌ (ಪ್ರೆಸ್‌ ಮೇನೇಜರ್‌ ತಿ.ತಿ. ದೇ.) ಇವರಿಗೆ 
ನನ್ನ ವಂದನೆಗಳು, ಕರಡಚ್ಚು ಪ್ರತಿಗಳನ್ನು ಶೋಧಿಸಿ ಪರಿಷ್ಕರಿಸುವಲ್ಲಿ ತಮ್ಮಪೂರ್ಣ 
ಸಹಕಾರವನ್ನು ನೀಡಿದ ಬಿ. ಎನ್‌. ಶ್ರೀನಿವಾಸನ್‌ (ಕನ್ನಡ ಸಬ್‌ ಎಡಿಟರ್‌) ಇವರಿಗೂ 
ನನ್ನ ಹೃದಯಪೂರ್ವಕ ವಂದನೆಗಳು. 


ಈ ಎಲ್ಲಕ್ಕೂಮುಖ್ಯಕಾರಣೀಭೂತರಾಗಿ ಧರ್ಮ ಜಾಗೃತಿಗಾಗಿ ನಿರಂತರ 
ಸುತ್ತಿರುವ ಶ್ರೀ ಎಂ. ಕೆ. "ಆರ್‌. ವಿನಾಯಕ್‌ ಐ.ಎ.ಎಸ್‌. ತಿರುಮಲೆ ತಿ 
ದೇ ವಸ್ಥಾನಗಳ ಕಾರ್ಯನಿರ್ವಹಣಾಧಿಕಾರಿಗಳು ಇವರಿಗೆ ಬಿಚ್ಚುಮನಸ್ಸಿನಿಂದ ನ 
ಗಳಸ್ವರಿುತ್ತಿದ್ದೇನೆ. 


ಕೆ. ಅಪ್ಪಣ್ಣಾಚಾ 
ಸೈೆಷಲ್‌ ಆಫಿ 
ದಾಸಸಾಹಿತ್ಕಪ್ಪಾ 
ತಿ.ತಿ.ದೇವಸ್ಥಾನಗಳು, ತಿರ 


ಶ್ರೀದವಿಠಲದಾಸರ ಜೀವನ ಚರಿತ್ರೆ 


ಸತಾಂ ಪ್ರಸಂಗಾನ್ಮಮ ವೀರ್ಯಸಂಪದೋ 

ಭವಂತಿ ಹೃತ್ಕರ್ಣರಸಾಯನಾಃ ಕಥಾಃ 

ತಜ್ಞೋಷಣಾದಾಶ್ವಪವರ್ಗವರ್ತನಿ 

ಪ್ರದ್ದಾವತೀ ಭಕ್ಕಿರನುಕ್ರಮಿಷೃತಿ'' 

ಇದು ಭಾಗವತಾಚಾರ್ಯರ ಅಮೃತವಾಣಿ. ಸಾಧು-ಸಜ್ಜನರ ಸಹವಾಸದ ಫಲ 
ವನ್ನು ಸ್ವತಃ ಭಗವಂತನೇ ಸಾರಿಹೇಳಿರುವನು. ಸಹವಾಸವೆಂದಮಾತ್ರಕ್ಕೆ ನಿರ್ದಿಷ್ಟವ್ನ 
ಕ್ರಿಯ ಪಕ್ಕದಲ್ಲಿರುವಿಕೆ ಎಂದು ಮಾತ್ರ ಅರ್ಥವಲ್ಲ. ಸಹವಾಸವು ಮಾನಸಿಕ ಹಾಗೂ 
ಕಾಯಿಕವೆಂದು ಎರಡು ವಿಧ. ಕಾಯಿಕ ಸಹವಾಸಕ್ಕೆ ವೃಕ್ತಿಯ ಅಸ್ತಿತ್ವ ಅತ್ಕಾವಸ್ಥಕ. 
ಆದರೆ ಮಾನಸಿಕ ಸಹವಾಸಕ್ಕೆ ಇದರ ಆವಶ್ಯಕತೆಯಿಲ್ಲ. ಕೀರ್ತಿಶೇಷರಾದ ವ್ಯಕ್ತಿಗಳೂ 
ಡನೆ ಸಹ ಮಾನಸಿಕವಾಗಿ ಸಹವಾಸವನ್ನು ಬೆಳೆಸಬಹುದು. ಮಹಿತಾತ್ಮರ ಸರಣೆ, 
ಅವರ ಗುಣಗಾನ, ಕಥಾಶ್ರವಣಗಳು ಅವರೊಡನೆ ಸಹವಾಸಕ್ಕೆ ಸಮಾನವಾಗುವವು. 


ಜ್ಞಾನಿಗಳ ಕಥೆ ಎಂದರೆ ಭಗವಂತನ ಕಥೆಯಾಗಿಯೇ ಇರುತ್ತದೆ. ಇದಕ್ಕೆ ಕಾರಣ 
ಜ್ಞಾನಿಗಳ ನಡೆನುಡಿಗಳೆಲ್ಲವೂ ಭಗವಂತನಿಗೆ ಸಂಬಂಧಿಸಿದವುಗಳಾಗಿರುತ್ತವೆ. ಇಂಥಾ 
ಜ್ಞಾನಿಗಳ ಕಥಾಪ್ರಸಂಗದಿಂದಕಿವಿಗಳಿಗೂ ಹೃದಯಕ್ಕೂಭಗವಂತನ ಕಥಾಮೃತದ ರಸ 
ದೌತಣವು ದೊರೆಯುವುದು. ಮೋಕ್ಟವನ್ನು ತಂದು ಕೊಡುವ ಭಕ್ತಿಯು ತಾನಾಗಿಯೇ 
ಬೆಳೆದು ನಿಲ್ಲುವುದು. ಅದಕ್ಕಾಗಿಯೇ ಮಾನ್ಕ ಮಾನವೀ ಜಗನ್ನಾಥದಾಸರು-- 


"ರಂಗ ನಿನ್ನ ಕೊಂಡಾಡುವ ಮಂಗಳಾತಥ 
ಸಂಗಸುಖವಿತ್ಯು ಕಾಯೊ ಕರುಣಾಸಾಗರ" 


ಎಂದು ಬೇಡಿರುವರು. ಜ್ಞಾನಿಗಳೊಡನೆ ನಾವು ಮಾಡುವ ಕಾಯಿಕ ಅಥವಾ 
ಮಾನಸಿಕಸಂಗ ನಮ್ಮಅನಿಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ತಂದು ಕೊಡುವುದು. 
ಅದಕ್ಕಾಗಿಯೇ ಶ್ರೀ ಪ್ರಸನ್ನ ವೆಂಕಟಿದಾಸರು--- 


ಸಂಗವಾಗಲಿ ಸಾಧುಸಂಗವಾಗಲಿ 
ಸಂಗದಿಂದ ಲಿಂಗದೇಹ ಭಂಗವಾಗಲಿ' 


ಎಂದು ಬೇಡುತ್ತಾ ಸಾಧುಸಜ್ಜನರ ಸಮಾಗಮ ಜೀವನಿಗಿರುವ ಮುಖ ಅನಿಷ್ಠ 
ವೆನಿಸಿದ ಲಿಂಗಶರೀರದ ಭಂಗಕ್ಕೂಕಾರಣವಾಗುವುದೆಂದು ಸೂಚಿಸಿರುವರು. ಜಗನ್ನಾ 


el al dm ES ಹವೆ. MS ಂತು 


4 A SON yor 150 


ಕೆಂಡ ಕಾಣದೆ ಮುಟ್ಟಿದರು ಸರಿ 

ಕಂಡು ಮುಟ್ಟಲು ದಹಿಸದಿಪ್ಪದೆ 
ಪುಂಡರೀಕದಳಾಯತಾಕ್ಷನ ವಿಮಲಪದಪದ್ಮ 
ಬಂಡುಣಿಗಳೆಂದೆನಿಪ ಭಕುತರ 

ಹಿಂಡು ನೋಡಿದಮಾತ್ರದಲಿ ತನು 
ದಿಂಡುಗೆಡಹಿದ ನರನ ಪಾವನ ಮಾಳ್ಬರಾಕ್ಷಣದಿ 
ಈ ನಿಮಿತ್ತ ಪುನಃ ಪುನಃ ಸು-- 

ಜ್ಞಾನಿಗಳ ಸಹವಾಸಮಾಡು ಕು-- 

ಮಾನವರ ಕೂಡಾಡದಿರು ಲೌಕಿಕಕೆ ಮರುಳಾಗಿ” 


ಎಂದು ಹೇಳಿ ಜ್ಞಾನಿಗಳ ಸಹವಾಸದ ಫಲವನ್ನು ಮನದಟ್ಟಾಗುವಂತೆ ವರ್ಣಿಸಿ 
ರುವರು. 


ಇಂಥಾ ಜಗನ್ನಾಥದಾಸರ ಸಂಗದಿಂದ, ಅವರ ಶಿಷ್ಕರಾದ ಶ್ರೀ ಪ್ರಾಣೇಶದಾಸರ 
ಒಂದೇ ಒಂದು ಕೃತಿಯಿಂದ, ಜನ್ಮವನ್ನೇ ಧನ್ಕಮಾಡಿಕೊಂಡ ಪೂಶಾತದು ಶ್ರೀದವಿಠಲ 
ದಾಸರು. ಇವರ ಸರಣೆ ಜನದನ್ಯತೆಗೆ ಕಾರಣ. 


ಧಾರವಾಡ ಪ್ರಾಂತಕ್ಕೆ ಸೇರಿದ ಗ್ರಾಮ ಕರ್ಜಿಗಿ. ವರದಾನದಿಯ ಸನ್ನಿಧಾನ, ಗ್ರಾಮ 
ವನ್ನು ಬಳಸಿನಿಂತ ನಿಸರ್ಗ - ಈ ಎರಡರಿಂದ ಗ್ರಾಮಕ್ಕೆ ತಾನಾಗಿಯೇ ಸೌಂದರ್ಯ 
ಪಾವಿತ್ನಗಳು ಬಂದೊದಗಿದ್ದವು. ಗ್ರಾಮದಲ್ಲಿ ವೇದವೇದಾಂತಗಳಲ್ಲಿ ನಿಷ್ಣಾತರಾದ 
ಪಂಡಿತರೂ, ನಿತ್ಕಾಗ್ನಿಹೋತ್ರಿಗಳೂ, ಪ್ರವಚನಾಚಾರ್ಯರುಗಳೂ ಬಹಳವಾಗಿದ್ದರು. 
ಪ್ರತಿಮನೆಯಲ್ಲೂ ಸರಸ್ವತಿ ನಲಿಯುತ್ತಿದ್ದಳು. ದೂರದೇಶಗಳಿಂದ ಬರುವ ವಿದ್ಯಾರ್ಥಿಗ 
ಳಿಗೆ ಅಲ್ಲಿ ಆದರದ ಸ್ವಾಗತವಿತ್ತು. ಅನೇಕ ಪಂಡಿತರು, ವಿದ್ಮಾರ್ಥಿಗಳಿಗೆ ಅನ್ನಾದಿಗಳನ್ನು 
ಕೊಟ್ಟು ವಿದ್ಯಾದಾನವನ್ನು ಮಾಡುತ್ತಿದ್ದರು. ಪ್ರಾತಃಕಾಲದಲ್ಲಿ ಪ್ರತಿಮನೆಯಿಂದಲೂ 
ಸುಶ್ರಾವ್ಯವಾಗಿ ವೇದಘೋಷವು ಕೇಳಿ ಬರುತ್ತಿತ್ತು. ಇವೆಲ್ಲಕ್ಕೂ ಮಿಗಿಲಾಗಿ ಗ್ರಾಮ 
ಮಧ್ಯದಲ್ಲಿ ಭಕ್ತಬಂಧುವಾದ ವಿಠಲನ ಭವ್ಮಮಂದಿರ. ಶ್ರೀದವಿಠಲರು ಶ್ರೀವಿಠಲನನ್ನು 
ವರ್ಣಿಸುತ್ತಾ-- 


“ಶ್ರೀದವಿಠಲಾ ನಿಮ್ಮಸದ್ದುಣ ವೇದಶಾಸ್ತ್ರದಲ್ಲಿ 
ಶೋಧಿಸಿ ನೋಡುವ ಭೂದೇವರಿಗೊಲಿದಾದರಿಸಲು 
ಬಂದ್ಮಾವಿಠಲಾ'' 


ಶ್ರೀದವಿಠಲದಾಸರ ಕೃತಿಗಳು 3 


ಎಂದು ಹೇಳಿ ವ್ಯಾಜೋಕ್ಕಿಯಿಂದ ಕರ್ಜಿಗಿಯ ನಿಜಸೌಂದರ್ಯವನ್ನು ವರ್ಣಿಸಿರು 
ವರು. “ಸದ್ಗುಣ ವೇದಶಾಸ್ತ್ರದಲಿ ಶೋಧಿಸಿ ನೋಡುವ ಭೂದೇವರಿಗೊಲಿದು” ಎಂಬ 
ಈ ಪ್ರಯೋಗದಲ್ಲಿ ಅಂದಿನ ಕರ್ಜಿಗಿಯ ಭವಸ್ವರೂಪವು ಅಡಗಿದೆ. 


ಕ್ರಿಶ. 1740 ಹಾಗೂ 50 ರ ಮಧ್ಯಕಾಲದಲ್ಲಿ ಕರ್ಜಿಗಿಯ ಕರ್ಣೀಕರ ಕುಟುಂ 
ಬದಲ್ಲಿ ದಾಸರ ಜನನವಾಯಿತೆಂದು ಹಿರಿಯರ ವಚನ. ತಂದೆ ತಾಯಿಗಳು ತಮ್ಮ 
ಮುದ್ದುಮಗನಿಗೆ 'ದಾಸಪ್ಪ' ಎಂದು ಹೆಸರಿಟ್ಟರು. 


"ಚಿಕ್ಕತನದಲಿ ತಂದೆ ತಾಯಿಗಳು ಒಲಿದು ಪೆಸ-- 
ರಿಕ್ಕಿ ಕರೆದರು ನಿನ್ನ 'ದಾಸಪ್ಪ'ನೆಂದು” 


ಎಂಬ ಈ ಜಗನ್ನಾಥದಾಸರ ವಚನವೇ ಇದಕ್ಕೆ ಸಾಕ್ಷಿಯಾಗಿದೆ. ದಾಸಪ್ಪನಿಗೆ 
ಅಣ್ಣತಮಂದಿರಾಗಲಿ ಅಕ್ಕತಂಗಿಯರಾಗಲಿ ಇದ್ದಂತೆ ತಿಳಿದು ಬರುತ್ತಾ ಇಲ್ಲ. ಆನು 
ವಂಶೀಕವಾಗಿ ಬಂದ ಕರಣೀಕವೃತ್ತಿ, ಹೊಲಮನೆಗಳಿಂದಾಗಿ ದಾಸಪ್ಪನಿಗೆ ಯಾವ 
ಕೊರತೆಯೂ ಇರಲಿಲ್ಲ. ಪಂಡಿತರ ನೆಲೆವೀಡಾದ ಕರ್ಜಿಗಿಯಲ್ಲಿ ಬೆಳೆದ ದಾಸಪ್ಪನಿಗೆ 
ಬಾಲ್ಕದಲ್ಲಿ ಯಥೋಚಿತವಾಗಿ ವಿದ್ಯಾಭ್ಯಾಸ ನಡೆಯಿತು. ಅದಾವ ಪ್ರಾರಬ್ದದ ಬಲವೋ 
ಯುಕ್ತವಯಸ್ಸಿಗೆ ಬಂದ ದಾಸಪ್ಪ ಸ್ವೇಚ್ಛಾವಿಹಾರಿಯಾದ. ಇದೇ ಸಮಯಕ್ಕೆ ದಾಸಪ್ಪನ 
ತಂದೆ ತಾಯಿಗಳು ಸ್ವರ್ಗಸ್ಥರಾದರು. ಯಜಮಾನತನವುದಾಸಪ್ಪನ ಹಸ್ತಗತವಾಯಿತು. 
ಯೌವನ ಅಧಿಕಾರ ಸಂಪತ್ತುಗಳು ಒಂದೆಡೆ ಸೇರಿದವು. ದಾಸಪ್ಪನನ್ನು ಹಿಡಿಯುವವ 
ರಾರು? ಯೌವನದ ಪ್ರಭಾವದಿಂದ ದಾಸಪ್ಪನು ವೇಶ್ಮಾಲೋಲುಪನಾದ. 


ಲೋಕರೀತಿಯಂತೆ ದಾಸಪ್ಪನಿಗೆ ಸರಿಯಾದ ಸಮಯಕ್ಕೆ ವಿವಾಹವೂ ಆಯಿತು. 
ಸುಗುಣವತಿಯಾದ "ಗುಂಡಮ್ಮ; ದಾಸಪ್ಪನ ಮಡದಿಯಾದಳು. ಮದುವೆಯಾದರೂ 
ದಾಸಪ್ಪನ ದಿನನಿತ್ಯದ ವ್ಯವಹಾರದಲ್ಲಿ ಯಾವ ವೃಶ್ಕಾಸವೂ ಉಂಟಾಗಲಿಲ್ಲ. ಪ್ರಾತಃ 
ಕಾಲದಲ್ಲಿ ಎದ್ದವನೇ ಸ್ನಾನಾಹ್ದೀಕಗಳನ್ನು ಮುಗಿಸಿಕೊಂಡು, ಕರ್ಣೀಕವೃತ್ತಿಯಕಡೆ ಸ್ಪಲ್ಪ 
ಗಮನ ಕೊಟ್ಟು ನಂತರ ಹೊಲಗಳಿಗೆ ಹೋಗಿ ಬರುತ್ತಿದ್ದನು. ಮಧ್ಯಾಹ್ನ ಊಟ 
ವಿಶ್ರಾಂತಿ.  ಸಾಯಂಕಾಲವಾಯಿತೆಂದರೆ ಅಲಂಕರಿಸಿಕೊಂಡು ತಾಂಬೂಲವನ್ನು 
ಮೆಲ್ಲುತ್ತಾ ತನ್ನ ಮೆಚ್ಚಿನ ವೇಶ್ಕೆಯ ಮನೆಗೆ ಹೋಗುವುದು. ಮನಸ್ಸಿಗೆ ಬಂದಾಗ ರಾತ್ರಿ 
ಯಾವುದೋ ಒಂದು ಸಮಯದಲ್ಲಿ ಮನೆಗೆ ಬರುತ್ತಿದ್ದನು. ಸಾಧ್ವಿ ಗುಂಡಮನಾದರೂ 
ದಾಸಪ್ಪನು ಬರುವವರೆವಿಗೂ ಕಾದಿದ್ದು ಬಂದಮೇಲೆ ಊಟ ಬಡಿಸಿ ತಾನು ಉಂಡು 
ಮಲಗುತ್ತಿದ್ದಳು. ದಾಸಪ್ಪನು ತಾನಾಗಿಯೇ ಆದರಿಸಿ ಕರೆದಲ್ಲಿ ಹತ್ತಿರ ಹೋಗುತ್ತಿದ್ದಳು. 
ಗುಂಡಮ್ಮಸಾರ್ಥಕನಾಮಧೇಯಳಾಗಿದ್ದಳು. ಸಹನವೇ ಅವಳ ಸಂಪತ್ತಾಗಿತ್ತು. ದಾಸ 
ಪನು ತಾನೇ ಎಂದೂ ವಿಠಲನಮಂದಿರಕ್ಕೆ ಹೋದವನಲ್ಲ. ವಿಠಲ ಮಂದಿರದಲ್ಲಿ 
ಎಂದಾದರೂ ವಿಶೇಷಕಾರ್ಯಕಮವಿದಾಗ, ಊರಿನ ಜನರು ಬಂದು ಗೌರವದಿಂದ 


ಆಹ್ವಾನಿಸಿದಾಗ ಮಾತ್ರ, ಅಧಿಕಾರವನ್ನು ಮುಂದೆ ಮಾಡಿಕೊಂಡು ಅಲ್ಲಿಗೆ ಹೋಗು 
ತ್ತಿದ್ದನು. ಅಲ್ಲಾದರೂ ದೇವಾಲಯದ ಹೊರಪ್ರಾಕಾರದ ' ಒಂದು ಸ್ಪಂಭಕ್ಕೆ ಕುಳಿತು 
ಕೊಂಡು, ಸ್ವಲ್ಪಹೊತ್ತಿದ್ದು ಹೊರಟು ಬರುತ್ತಿದ್ದನು. ಗರ್ಭಗುಡಿಯ ಹತ್ತಿರಕ್ಕೆ ಎಂದೂ 
ಹೋದವನಲ್ಲ. 

ಇದೇ ಸಮಯದಲ್ಲಿ ವಿಜಯದಾಸರ ಪರಮಾನುಗ್ರಹಕ್ಕೆ ಪಾತ್ರರಾಗಿ, ಗೋಪಾ 
ಲದಾಸರಿಂದ ನಲವತ್ತು ವರ್ಷ ಆಯುಷ್ಯವನ್ಸೂ ಪಂಢರಪುರಾಧೀಶನಾದ ಪಾಂಡು 
ರಂಗನಿಂದಲೇ “ಜಗನ್ನಾಥವಿಠಲ" ಎಂಬ ಅಂಕಿತವನ್ನೂ ಪಡೆದು ಪ್ರಸಿದ್ದರಾದ ಜಗ 
ನ್ನಾಥದಾಸರು ಸಜ್ಜನರ ಉದ್ದಾರಕ್ಕಾಗಿ ದೇಶಾಟನೆಯನ್ನು ಕೈಕೊಂಡಿದ್ದರು. ಜ್ಞಾನಿಗಳಲ್ಲಿ 
ಎರಡು ವಿಧ. ಕೇವಲ ತಮ್ಮಸಾಧನೆಗಾಗಿ ಭೂಲೋಕದಲ್ಲಿ ಹುಟ್ಟಿ ತಮ್ಮನೈಜವನ್ನು 
ಯಾರಿಗೂ ತಿಳಿಯಗೊಡದೆ, ಸಾಧನೆ ಪೂರ್ತಿಯಾದೊಡನೆ ಇಹಲೋಕದ ಯಾತ್ರೆ 
ಯನ್ನು ಮುಗಿಸುವವರು ಕೆಲವರು. ಇನ್ನೂ ಕೆಲವರು ಶ್ರೀಹರಿಯ ಆಜ್ಞೆಯಂತೆ, ತಮ್ಮ 
ಸಾಧನೆಯನ್ನು ಮಾಡಿಕೊಳ್ಳುತ್ತಾ, ಅಜ್ಞಾನದಲ್ಲಿ ಮುಳುಗಿ ತಮ್ಮನ್ಕೆಜವನ್ನರಿಯದೆ ತತ್ತ 
ರಿಸುತ್ತಿರುವ ಜೀವರನ್ನು ಉದ್ದರಿಸುವರು. ಈ ಎರಡನೇ ಗುಂಪಿಗೆ ಸೇರಿದವರು ಶ್ರೀ 
ಜಗನ್ನಾಥದಾಸರು. 


"ಫಲವಿದು ಬಾಳ್ತುದಕೆ ಶಿರಿ-- 
ನಿಲಯನ ಗುಣಗಳ ತಿಳಿದು ಭಜಿಸುವುದೇ'' 


ಎಂದು ಎಲ್ಲ ಸಾತ್ವಿಕ ಜನರ ಮನಮುಟ್ಟುವಂತೆ ಹಾಡುತ್ತಾ ಸಾಗಿದ ಮಹಿತಾ 
ತರು. ಇವರ ಆಂತರಂಗಿಕ ಶಿಷ್ಕರು ಪ್ರಾಣೇಶದಾಸರು. ಪ್ರಾಣೇಶದಾಸರು ಲಿಂಗಸೂ 
ಗೂರಿನವರು. ಇವರ ನಿಜವಾದ ಹೆಸರು ಯೋಗೀಂದ್ರರಾಯರು ಎಂದು. 


ಒಮ್ಮೆ ಗುರುಶಿಷ್ಕರಿಬ್ಬರೂ ಸೇರಿ ಸಂಚಾರ ಮಾಡುತ್ತಾ ಕರ್ಜಿಗಿಗೆ ಬಂದರು. 
ಉದ್ದೇಶಪೂರ್ವಕವಾಗಿಯೇ ಕರ್ಜಿಗಿಗೆ ಬಂದ ಜಗನ್ನಾಥದಾಸರು ನೇರವಾಗಿ ದಾಸ 
ಪುನ ಮನೆಗೆ ಹೋದರು. ದಾಸಪ್ಪನ ಮನೆಯಲ್ಲಿ ದಾಸರಿಗೆ ಆದರದ ಸ್ವಾಗತ ಲಭಿ 
ಸಿತು. ಸಾದ್ವಿಗುಂಡಮ್ಮವಿನಮ್ರವಾಗಿ ದಾಸರ ಅಡಿಗಳಲ್ಲಿ ಶಿರಬಾಗಿದಳು. ದಾಸರು 
"ಮನೋವಾಂಛಾ ಸಿದ್ದಿರಸ್ತು' ಎಂದು ಹರಿಸಿದರು. ಗುರುಗಳ ಹೃದಯವನ್ನು ಬಲ್ಲ 
ಪ್ರಾಣೇಶದಾಸರು "ತಥಾಸ್ತು' ಎಂದರು. ಜಗನ್ನಾಥದಾಸರ ಬಗ್ಗೆ ಕೇಳಿ ತಿಳಿದಿದ್ದ ಗುಂಡ 
ಮನಿಗೆ ದಾಸರ ಆವಾಣೆ ಬರಡಾದ ಭೂಮಿಯಲ್ಲಿ ಅಮೃತವೃಷ್ಟಿ ಕರೆದಂತಾಯಿತು. 
ಗುಂಡಮನಿಗೆ ಆದ ಆನಂದಕ್ಕೆ ಎಣೆಯೇ ಇಲ್ಲ. 





ಈಗಲೂ ಈ ಸ್ವಂಭವನ್ನು ಕರ್ಜಿಗಿಯ ವಿಠಲದೇವಾಲಯದಲ್ಲಿ ನೋಡಬಹುದು. ಕರ್ಜಿಗಿ 
ವಾಸ್ತವ್ಕರಾದ ಶ್ರೀ ವಾದಿರಾಜಾಚಾರ್ಯಗುಡಿ ಮುಂತಾದವರು ಈ ವಿಷ ಯವನ್ನು ಹೇಳುತ್ತಾರೆ. 


ಭಗ I ಆಟ್‌ ಕಲ್‌ ಹಲ ಒಫ್‌ ಸಲ್‌ hs [A-Lo Ke 


ಜನಸ್ಮ ಕೃಷ್ಣಾದ್ವಿಮುಖಸ್ಮದೈವಾ-- 
ದಧರ್ಮಶೀಲಸ್ಕ ಸುದುಃಖಿತಸ್ಕ 
ಅನುಗ್ರಹಾಯ್ಕೆ ವ ಚರಂತಿ ನೂನಂ 
ಭೂತಾನಿ ಭವಾನಿ ಜನಾರ್ದನಸ್ಥ' 


ಕಂಡ ಕಂಡಲ್ಲಿ ವಿಶ್ವರೂಪ ಕಾಣುವ ಭಾಗವತೋತ್ತಮರಿಗೆ ದೇಶಸಂಚಾರದಿಂದ 
ಆಗಬೇಕಾದ ಪ್ರಯೋಜನವಿಲ್ಲ. ಆದಾಗ್ಮೂ ಆತ್ಮೋದ್ದಾರಕರಾದ ಜ್ಞಾನಿಗಳ ಸಹವಾಸ 
ದೊರೆಯದೆ, ಅಧರ್ಮನಿರತರಾಗಿ, ದುಃಖಪಡುತ್ತಾ, ಕೃಷ್ಣನಿಂದ ವಿಮುಖರಾದ ಸಾತ್ವಿಕ 
ಜನರ ಉದ್ದಾರಕ್ಕಾಗಿಯೇ ಅವರು ಸಂಚಾರ ಮಾಡುತ್ತಾರೆ. ದಾಸಪ್ಪನ ಸೌಭಾಗ್ಯದ 
ಬಾಗಿಲು ತೆಗೆಯುವ ಸಮಯ ಪ್ರಾಪ್ತವಾಗಿತ್ತು; ಜಗನ್ನಾಥದಾಸರ ಆಗಮನವಾಯಿತು. 


ಗುಂಡಮ್ಮಭಕ್ತಿ ವಿಶ್ವಾಸಗಳಿಂದ ದಾಸರ ಪೂಜೆಗೆ ಅಣಿಮಾಡಿದಳು. ಸ್ವತಃ ತಾನೇ 
ಶುಚಿರುಚಿಯಾದ ಅಡುಗೆಯನ್ನು ಮಾಡಿದಳು. ದಾಸಪ್ಪನಾದರೋ ಬಂದ ದಾಸರೂ 
ಡನೆ ಸ್ವಲ್ಪಮಾತನಾಡಿ, ದಾಸರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಂತೆ ಗುಂಡಮನಿಗೆ 
ಹೇಳಿ, ತನ್ನನಿತ್ಕಕಾರ್ಯಕ್ರಮದಂತೆ ಹೊಲಕ್ಕೆ ಹೊರಟು ಹೋದನು. ದಾಸರು ಗರುಢಾ 
ರೂಢ ಲಕ್ಷ್ಮೀನೃಸಿಂಹನನ್ನು ಪೂಜಿಸಿದರು. ಶ್ರದ್ಧೆಯಿಂದ ಗುಂಡಮನು ಮಾಡಿದ ವಿವಿಧ 
ಪದಾರ್ಥಗಳನ್ನು ಸ್ವಾಮಿಗೆ ಸಮರ್ಪಿಸಿದರು. ಹೊಲದಿಂದ ಚಂದ ದಾಸಪ್ಪ ದಾಸರು 
ಕೊಟ್ಟ ತೀರ್ಥವನ್ನು ಸ್ವೀಕರಿಸಿ ದಾಸರನ್ನು ಊಟಕ್ಕೆ ಕೂಡಿಸಿ ಶಾನೂ ಉಂಡ. 


ಸಾಯಂಕಾಲವಾಗುತ್ತಿದ್ದಂತೆ ದಾಸಪ್ಪ ಅಲಂಕರಿಸಿಕೊಂಡು ವೇಶ್ಮೆಯ ಮನೆಗೆ 
ಹೊರಟುಹೋದ. ತನ್ನ ಸ್ವಾಮಿಗೆ ಸದ್ದುದ್ದಿಯನ್ನು ಕರುಣಿಸು ಎಂದು ಗುಂಡಮ್ಮ ಮನ 
ಸ್ಲಿನಲ್ಲೇ ಮಾಧವನಿಗೆ ಮೊರೆಯಿಟ್ಟಳು. ಊರಿನ ಕೆಲಗೃಹಸ್ತರು ಬಂದು ವಿಠಲನ ಮಂದಿ 
ರದಲ್ಲಿ ಸತ್ಯಥಾಕಾಲಕ್ಷೇಪವನ್ನು ನಡೆಸಿಕೊಟ್ಟು ತಮ್ಮೆಬ್ಬರನ್ನೂ ಉದ್ದರಿಸಬೇಕೆಂದು ದಾಸ 
ರನ್ನು ಪ್ರಾರ್ಥಿಸಿದರು. ದಾಸರು ಅದಕ್ಕೆ ತಮ್ಮಸಮತ್ರಿಯನ್ನುಸೂಚಿಸಿದರು. ದಾಸರುವಿಠ 
ಲನ ಮಂದಿರಕ್ಕೆ ಹೊರಡುವುದಕ್ಕೆ ಮುಂಚೆ ಗುಂಡಮನನ್ನು ಹತ್ತಿರಕ್ಕೆ ಕರೆದು "ಅಮ್ಮ ಈ 
ದಿನ ವಿಠಲನ ದೇವಾಲಯದಲ್ಲಿಪ್ರವಚನವಿದೆ. ನಿನ್ನಗಂಡನನ್ನುಕರೆದುಕೊಂಡು ನೀನು 
ತಪ್ಪದೆ ಬರಬೇಕು.” ಎಂದರು. ಗುಂಡಮ್ಮ ಕಣ್ಣೀರಿನಿಂದ ದಾಸರ ಪಾದ ತೊಳೆದು, 
ದಾಸರೇ, ನಾನು ಅಸ್ವತಂತ್ರಳು. ಈ ತಾಸ ನನ್ನಿಂದಾಗುವುದೇ? ಎಂದಳು. ದಾಸರು 
ನಿಶ್ಚಯ ವಾಣಿಯಲ್ಲಿ "ಶ್ರೀಹರಿ ಸತ್ಯಸಂಕಲ್ಪನಮ್ಮ ನಾವೆಲ್ಹಾ ನಿಮಿತ್ರಮಾತ್ರರು; ನೀನೇ 
ಹೋಗಿ ನಿನ್ನ ಪತಿಯನ್ನು ಕರೆದುಕೊಂಡು ಬಾ; ದಾಸಪ್ಪ ತಪ್ಪದೆ ಬರುತ್ತಾನೆ” ಎಂದರು. 
ದಾಸರ ಮಾತುಗಳು ಗುಂಡಮನಿಗೆ ಎಲ್ಲಿಲ್ಲದ ಧೈರ್ಯವನ್ನು ತಂದು ಕೊಟ್ಟವು. "ನಿಮ್ಮ 
ಆಜ್ಞೆ" ಎಂದಳು. 


ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾ 
ಯಷೀಣಾಂ ಪ್ರನರಾದ್ಕಾನಾಂ ವಾಚಮಥೆ 


ಭವಭೂತಿಮಹಾಕವಿಯ ಈ ಆರ್ಷವಾಣಿ ಸತ್ಯ ಲೆ 
ರ್ಥ್ಯದ ಇತಿಮಿತಿಗಳನ್ನು ತಿಳಿದು ಮಾತನಾಡುತ್ತಾರೆ. ಭಗ 
ರಿಸಿದ ಜ್ಞಾನಿಗಳು ಆ ಭಕ್ತಬಂಧುವಿನ ಮೇಲೆ ಭಾರಹಾಕಿ 
ರಾಡಿದ ನುಡಿಗಳಿಗನುಗುಣವಾಗಿ ಕಾರ್ಯಗಳು ತಾವಾಗಿ! 
ಭಗವಂತ ಆ ಮಹಿತಾತ್ಮರ ಮಾತುಗಳನ್ನು ಸತ್ಕವೆನಿಸುತ 
ಯಲು ಬಂದ ಗೃಹಸ್ಟರೊಂದಿಗೆ ಸೇರಿ ವಿಠಲನ ಮಂದಿರಕೆ 


ಸಂಜೆಯಾಯಿತು. ಗುಂಡಮ್ಮಮನೆಯಲ್ಲಿ ದೀಪವ 
ಯನ್ನು ಪೂಜಿಸಿ, ದೇವರನ್ನು ಮನಸಾರ ಪ್ರಾರ್ಥಿಸಿದಳು. "ಶ್ರಿ 
ನಿಮಿತ್ತಮಾತ್ರರು; ನೀನೇ ಹೋಗಿ ನಿನ್ನಪತಿಯನ್ನುಕರೆದುಕೆ. 
ಬರುತ್ತಾನೆ” ಎಂಬ ದಾಸರ ಮಾತುಗಳು ಗುಂಡಮನ ಕಿವಿ? 
ದಂತಾಯಿತು. ದಾಸರನ್ನು ನೆನೆದ ಗುಂಡಮ್ಮ ತಲೆಯ ಮೇ 
ದಾಸಪ್ಪನಿದ್ದ ಮನೆಗೆ ಹೊರಟಳು. ಮಾರ್ಗದಲ್ಲಿ, ಮನೆಯ ಆ 
ಹೊರಬರದ ಗುಂಡಮನನ್ನು ಕಂಡ ಜನರು ಆಶ್ಚರ್ಯದಿ೦: 
ರೆದರು. ತಗ್ಗಿಸಿದ ತಲೆಯನ್ನು ಎತ್ತದ ಗುಂಡಮ್ಮವೇಶ್ಕೆಯ ನ 
ಬಂದು ನಿಂತಳು. ಬಂದ ಗುಂಡಮನನ್ನು ಕಂಡ ವೇಶ್ಶೆ ಒ 
ನಿದ್ದಲ್ಲಿಗೆ ಓಡಿ ಬಂದು, "ಅಕ್ಕ ಬಂದಿದ್ದಾಳೆ" ಎಂದು ಹೇಳಿ 
ಎಂದನು ದಾಸಪ್ಪ. "ಆ ತಾಯಿಯ ಹೆಸರನ್ನು ಉಚ್ಚರಿಸುವ 
ಸಹಧರ್ಮಚಾರಿಣಿ ಬಂದಿದ್ದಾಳೆ" ಎಂದಳು ವೇಶ್ಯೆ ಭಯ್ಯಾ] 
ದಾಸಪ್ಪನನ್ನು ಮುತ್ತಿದವು. ದಿಗ್ಗನೆ ಮಂಚದಿಂದೆದ್ದು ಹೊ: 
ಗುಂಡಮ್ಮಬಂದ ದಾಸಪ್ಪನಿಗೆ ವಂದಿಸಿದಳು. “ನಾನೇ ಬರ 
ಬಂದೆ?" ಎಂದನು ದಾಸಪ್ಪ. ಗುಂಡಮನ ಕಂಠ ಗದ್ಗದಿಃ 
ತುಂಬಿದವು ತಲೆ ತಗ್ಗಿಸಿಕೊಂಡೆ “ನಿಮ್ಮಲ್ಲಿ ನಾನು ಎಂದ. 
ದಾಸರು ತಮ್ಮಪ್ರವಚನಕ್ಕೆ ನಿಮನ್ನು ಕರೆತರುವಂತೆ ಆದೇಶಿ 
ಮಾತ್ರ ತಾವು ವಿಠಲನ ಮಂದಿರಕ್ಕೆ ಬಂದರೆ ಸಾಕು” ಎಂದ 
_ಕರಗಿ ನೀರಾಗಿ ಕಣ್ಣಿನಿಂದ ಹೊರಬಂದಿತು. "ನಿಜ; ಇವಳು ತ 
ಸಾದ್ವಿ ನನ್ನ ಸುಖಶಾಂತಿಗಳಿಗಾಗಿಯೇ ತನ್ನ ಜೀವನವನ್ನು 
ಧೈರ್ಯದಿಂದ ಎಂದೂ ಮುಂದೆ ನಿಂತು ಮಾತನಾಡದ 1 
ಸ್ಲಿಗೆ ಕಷ್ಟವಾಗಬಾರದು" ಎಂದುಕೊಂಡ ದಾಸಪ್ಪ ನೀನು ನಃ 
ಎಂದ. ಗುಂಡಮನಿಗೆ ಶ್ರೀಹರಿಯೇ ಎಲ್ಲವನ್ನು ಮಾಡುತ್ತಿ 


ಆಟ ಜು WEN ಉತ! uv 4 


ದಾಸಪ್ಪನಿಗೆ ನಮಸ್ಕರಿಸಿ ಅಲ್ಲಿಂದ ನಡೆದಳು. ದಾಸಪ್ಪ ಮನೆಯೊಳಗೆ ಬಂಧ. ಬಾಗಿಲ 
ಹಿಂದೆ ನಿಂತು ಕಣ್ಣೀರಿಡುತ್ತಿದ್ದ ವೇಶ್ಮೆಯನ್ನು ಕಂಡ. ಏನನ್ನೂ ಮಾತನಾಡದೆ "ಹೋಗಿ 
ಬರುತ್ತೇನೆ” ಎಂದು ಹೇಳಿದ. ಆ ಕಣದಲ್ಲಿ ವೇಶ್ಮೆದಾಸಪ್ಪನ ಕೈಹಿಡಿದು “ಹೋಗುತ್ತೇನೆ 
ಎಂದು ಮಾತ್ರ ಹೇಳಿ; ಬರುವುದು ಬೇಡ; ಆ ಸಾದ್ವಿಯ ಮನಸ್ಸಿಗೆ ನೋವಾಗುವುದು 
ಬೇಡ; ಇಲ್ಲಿಯವರೆವಿಗೆ ನಮ್ಮಪಾದಸೇವೆ ದೊರೆತದ್ದೇ ನನ್ನ ಜನ್ಮಾಂತರದ ಸುಕೃತ” 
ಎಂದಳು. ದಾಸಪ್ಪನು ಏನನ್ನೂ ಹೇಳದೆ ಅಲ್ಲಿಂದ ಹೊರಟುಹೋದ. 


ಮನೆಗೆ ಬಂದ ದಾಸಪ್ಪ ಸ್ನಾನಮಾಡಿ ಮಡಿಯನ್ನುಟ್ಟು ಗುಂಡಮನನ್ನು ಕರೆ 
ದುಕೊಂಡು ವಿಠಲನ ಮಂದಿರಕ್ಕೆ ಬಂದ. ಬಂದ ದಾಸಪ್ಪನನ್ನು ಕಂಡ ದಾಸರು ಆದರ 
ದಿಂದ ಹತ್ತಿರಕ್ಕೆಕರೆದರು. ಎಂದೂ ಗರ್ಭಗುಡಿಯ ಹತ್ತಿರಕ್ಕೆ ಹೋಗದ ದಾಸಪ್ಪ ದಾಸರ 
ಮಾತಿಗೆ ಸಮ್ಮೋಹಿತನಾಗಿ ದಾಸರ ಹತ್ತಿರಕ್ಕೆ ಬಂದು ನಮಸ್ಕರಿಸಿ ಕುಳಿತುಕೊಂಡ. ನೆರೆದ 
ಜನರಿಗೆಲ್ಲಾ ಆಶ್ಚರ್ಯವೇ! ಆಶ್ಚರ್ಯ! 


ದಾಸರು ಪ್ರವಚನ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಪ್ರಾಣೇಶದಾಸರ ಕಣೆ” 
ನೋಡುತ್ತಾ "ಯೋಗಣ್ಣಾ! ನಿನ್ನಿಂದಲೇ ಕಾರ್ಯಕ್ರಮ ಪ್ರಾರಂಭವಾಗಲಿ" ಎಂದರು. 
"ವಿಜಯದಾಸರು ಗೋಪಾಲದಾಸರನ್ನು ಅನುಗ್ರಹಿಸಿದಂತೆ ಅನುಗ್ರಹಿಸಿದಿರಿ; ನಿಮ್ಮ 
ಆಜ್ಞೆ ಎಂದು ಹೇಳುತ್ತಾ ಪ್ರಾಣೇಶದಾಸರು-- 


ರಾಗ -- ಸೌರಾಷ್ಟ್ರ (ಪೂರ್ವಿ) ತಾಳ -- ಆದಿ 


ಆದದ್ದಾಯ್ದಿನ್ನಾದರು ಒಳ್ಳೇ 
ಹಾದಿ ಹಿಡಿಯೊ ಪ್ರಾಣೀ '` ಪ | 


ಈ ದುರ್ನಡತಿಂಧ್ವೋದರಿಹಪರದಿ 
ಮೋದೆಂದಿಗು ಕಾಣೀ ಪ್ರಾಣೀ | ಅ.ಪ. | 


ನೆಲಾ ಸತೀ ಧನದೊಳಾನವರತ್ಪ 

ಹುಳಾಗಿರುವಿಯಲ್ಲೋ 

ಹಲಾ ಪಿಡಿದು ವಿಧಿಕುಲಾಚರಣೆ ಬಿಡೆ 

ಪಲಾತರುವರಲ್ಹ್ಟೋ 

ಸ್ಥಳಾಸ್ಪ್ಟಳರಿಯದೆ ಕಲಾಪಮಾಡ್ಕಘ-- 

ಕೊಳಾಗುವದು ಸಲ್ವೋ 

ಎಲಾ ಕೇಳು ಒಂಶಿಲಾಮಾತ್ರ ನೀ 

ಗೆಲಾಹ ಬಗೆ ಇಲ್ಲೋ ಪ್ರಾಣೀ |೧| 


ATL Ml JOO ಒರಲು ಆರ್‌ 
ಬಲಾ ಕೇವಲಾ ಸುಳ್ಳೋ 

ಚಲಾಪ್ರತಿಮೆ ಪದಗಳಾರ್ಚಿಸದಲೆ 

ಮಲಾತಿನುತಿಹ್ಮಲ್ಲೋ 

ಕಳಾಬಿಡದಿರೆ ಅನಿಳಾನ ಹರಿಮನಿ 

ಮೊಳಾಗಿಹಾದಲ್ಲೋ 

ನಳಾ ಭರತಮುಖ ಇಳಾಣರಂದದಿ 

ಭಲಾ ಎನಿಸಲಿಲ್ಲೋ ಪ್ರಾಣೀ |೨| 


ಬಿಲಾ ಸೇರಿ ತಲಿ ಕಳಾಗಿ ತಪಿಸಲು 

ಫಲಾ ಲೇಶಿತಿಲ್ಲೋ 

ಖಳಾರಿದಿನ ಬಿಂದುಜಲಾ ಕೊಳ್ಳಿನೆಂದು 

ಛಲಾಮಾಡಲಿಲ್ಲೋ 

ಬಲಾದರದಲಿಂತುಲಾದಿ ಸ್ನಾನ ಮೊ-- 

ದಲಾದ ವ್ರತವೆಲ್ಲೋ 

ಬಲಾರಿನುತ ಪ್ರಾಣೇಶವಿಠಲನ 

ಬಲಾ ಘಳಿಸಿಕೊಳ್ಳೋ ಪ್ರಾಣೀ || ೩ || 


ಎಂಬ ಕೀರ್ಚನೆಯನ್ನು ಹಾಡಿ ಮುಗಿಸಿದರು. ಪ್ರಾಣೇಶದಾಸರ ಮುಖಕಮಲ 
ದಿಂದ ಹೊರಟ ಮಂತ್ರಸದೃಶವಾದ ಪ್ರತಿಶಬ್ದವೂ ದಾಸಪ್ಪನ ಹೃದಯವನ್ನು ಕದಡಿತು. 
ದಾಸಪ್ಪನಿಗೆ ಈ ಪ್ರಪಂಚದ ಪರಿವೆಯೇ ಇಲ್ಲದಂತಾಯಿತು. ಪಶ್ಚಾತ್ಕಾಪದಿಂದ ದಾಸ 
ಪ್ಪನ ಹೃದಯ ಸ್ವಚ್ಛವಾಯಿತು. 


ಅಪರಾಧಿ ನಾನಲ್ಲ ಪರಾಧವೆನಗಿಲ್ಲ 
ಕಪಟನಾಟಕ ಸೂತ್ರಧಾರಿ ನೀನೇ |॥ಪ| 


ನೀನೆ ಆಡಿಸದಿರಲು ಜಡ ಒನಕೆಯ ಗೊಂಬೆ 

ಏನು ಮಾಡಲು ಬಲ್ಲುದು ತಾನೆ ಬೇರೆ 

ನೀನಿಟ್ಟ ಸೂತ್ರದಿಂ ಚಲಿಪವು ಕೈಕಾಲುಗಳು 

ನೀನೆ ಮುಗ್ಗಿಸಲು ಮುಗ್ಗುವ ದೇಹದವನು |೧| 


ಒಂದೆಂಟುಬಾಗಿಲ ಪಟ್ಟಣಕ್ಕೆ ತನ್ನ 
ದೆಂದು ಇಪ್ಪತ್ನಾಲ್ಕುಮನಯಾಳ್ಗಳ 


ತಂದು ಕಾವಲ ನಿಲಿಸಿ ಎನ್ನನೀ ಒಳಗಿಟ್ಟು 
ಮುಂದೆ ಭವದಲಿ ಭವಣಿಪ್ರದನ್ಮಾಯ | ೨॥ 


ಯಂತ್ರವಾಹಕ ನೀನೆ ಒಳಗಿದ್ದು ಎನ್ನ ಸ್ಹ-- 

ತಂತ್ರನೆಂದೆನಿಸಿ ಕೊಲಿಸುವರೆ ಹೇಳೋ 

ಕಂತುಪಿತ ಲಕ್ಷ್ಮೀಶ ಎಂತಾದಡಂತಹುದಾ-- 

ನಂತಮೂರುತಿ ನಮ್ಮಪುರಂದರವಿಠಲ |೩॥ 


ಈ ಪುರಂದರದಾಸರ ಹಾಡನ್ನು ದಾಸಪ್ಪ ಮತ್ತೆ ಮತ್ತೆ ಮನಸ್ಸಿನಿಂದ ಹಾಡಿದ. 
ತನ್ನ ಅಸ್ವಾತಂತ್ರತೆಯನ್ನು ಚಿಂತಿಸುತ್ತಾ ಸರ್ವತಂತ್ರಸ್ವತಂತ್ರನಾದ ಶ್ರೀಹರಿಯ ಪಾದಾರ 
ವಿಂದಗಳಲ್ಲಿ ಅಂದಿನವರೆವಿಗೂ ತಾನು ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಿಸಿ ನಿರ್ಲಿ 
ಪ್ರನಾದ. ಆ ಕ್ಷಣದಲ್ಲಿ ದಾಸಪ್ಪನ ಮೈರೋಮಾಂಚಿರವಾಯ್ತು. ದಿಗ್ಗನೆ ಎದ್ದು ಜಗನ್ನಾಥ 
ದಾಸರ ಅಡಿದಾವರೆಗಳಿಗೆ ವಂದಿಸಿ “ನನ್ನನ್ನು ಉದ್ದರಿಸಬೇಕೆಂದು” ಬೇಡಿದ. ದಾಸರು 
ಆನಂದದಿಂದ "ಶ್ರೀಹರೀ! ಸುಜೀವಿಯನ್ನು ಉದ್ದರಿಸಿದೆ. ಮಣ್ಣಿನಲ್ಲಿ ಬಿದ್ದ ಮಾಣಿಕ್ಕ 
ವನ್ನು ಶುದ್ಧಗೊಳಿಸಿ ನಿನ್ನ ಪಾದಗಳಿಗೆ ಆಲಂಕರಿಸಿಕೊಂಡೆ'' ಎಂದು ನೆನೆಯುತ್ತಾ ತಮ್ಮ 
ಅಮೃತ ಹಸ್ತದಿಂದ ದಾಸಪ್ಪನ ಬೆನ್ನನ್ನು ಸವರಿದರು. ದಾಸಪ್ಪನಿಗೆ ತಾನು ಸಕಲ ಪಾಪ 
ಗಳಿಂದ ನಿರ್ಮುಕ್ತನಾದವನಂತೆ ಭಾಸವಾಯಿತು. ಎಂದೂ ಕಾಣದ ಅತಿವಿಚಿತ್ರವಾದ 
ಆನಂದವನ್ನು ಆಕ್ಟಣದಲ್ಲಿ ದಾಸಪ್ಪ ಅನುಭವಿಸಿದ. ಗುಂಡಮ್ಮನ ಆನಂದಕ್ಕೆ ಪಾರವೇ _ 
ಇಲ್ಲದಂತಾಯಿತು. 


ಮರುದಿನ ಪ್ರಾತಃಕಾಲಕ್ಕೆ ಕಾಯಿಕವಾಗಿಯೂ, ಮಾನಸಿಕವಾಗಿಯೂ ಪರಿಶು 
ಧ್ವನಾದ ದಾಸಪ್ಪನಿಗೆ ಜಗನ್ನಾಥದಾಸರು ದಾಸದೀಕ್ಷೆಯನ್ನು ಕೊಟ್ಟರು. "ಶ್ರೀದವಿಠಲ' 
ಎಂಬ ಅಂಕಿಶ ನಾಮವನ್ನು ಕರುಣಿಸುತ್ತಾ-- 


ರಾಗ -- ಕಾಂಬೋಧಿ ತಾಳ -- ರುಂಪೆ 


ಶ್ರೀದವಿಠಲ ಸರ್ವರಂತರಾತ್ಮಾ 
ನೀದಯದಿ ಒಲಿದು ನಿತ್ಯದಲಿ ಕಾಪಾಡುವುದು ಪ 


ಚಿಕ್ಕತನದಲಿ ತಂದೆತಾಯಿಗಳು ಒಲಿದು ಪೆಸಿ 

ರಿಕ್ಕಿಕರೆದರು ನಿನ್ನ ದಾಸನೆಂದೂ 

ಅಕ್ಕರದಿ ಓಲಿದು ಭವದುಃಖಗಳ ಪರಿಹರಿಸಿ 

ಮಕ್ಕಳನು ತಾಯ್ಸಲಹುವ ತೆರದಿ ಸಂತೈಸು | 


ಸುಕನಯ್ಯನಿನ್ನ ಪದಭಕುತಿ ತ್ವತ್ಛಥಾಶಾಸ್ತ 
ಯುಕುತಿವಂತರ ಸಂಗಸುಖವನಿತ್ತು 


1 


10 ಶ್ರೀದವಿಠಲದಾಸರ ಕೃತಿಗಳು 
ಸಕಲ ಕರ್ಮಗಳ ವೈದಿಕವೆನಿಸು ಒಲಿದು ದೇ-- 


ವಕಿತನಯ ನಿನ್ನವರ ಮುಖದಿಂದ ಪ್ರತಿದಿನದಿ |೨| 
ಮಾತರಿಶ್ಚಪ್ರಿಯ ಸುರೇತರಾಂತಕನೆ ಪುರು-- 

ಹೂತನಂದನಸಖ ನಿರಾತಂಕದಿ 

ನೀ ತೋರು ಮನದಿ ಸಂಪ್ರೀತಿಯಿಂದಲಿ ಒಲಿದು 

ಹೋತಾಹ್ಹ ಗುರು ಜಗನ್ನಾಥವಿಠಲ ಬಂಧು |೩| 


ಎಂಬ ಹಾಡನ್ನುಹಾಡಿದರು. “ಆತ್ಮಬಂಧುವಾದ ಶ್ರೀಜಗನನಾಥವಿಠಲಾನೀನೇ 
ಗುರುವಾಗಿ ಈ ದಾಸಪ್ಪನನ್ನು ಕರುಣಿಸಿ ಉದ್ದರಿಸು” ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ 
ದಾಸಪ್ಪನನ್ನು ಹರಿಸಿದರು. ದಾಸಪ್ಪನಿಗೆ ಹೊಸಜನ್ಮವೇ ಬಂದಂತಾಯಿತು. ದಾಸಪ್ಪ 
ಪ್ರಾಣೇಶದಾಸರಂತೆ ಜಗನ್ನಾಥದಾಸರ ಮೆಚ್ಚಿನ ಶಿಷ್ಠನಾದ. ಜಗನ್ನಾಥದಾಸರ ಪೂರ್ಣ 
ಅನುಗ್ರಹವು ದಾಸಪ್ಪನ ಮೇಲಾಯಿತು. ದಾಸಪ್ಪ 'ಶ್ರೀದವಿಠಲದಾಸರೆಂದು' "ಕರ್ಜಿಗಿ 
ದಾಸರೆಂತಲೂ' ಪ್ರಸಿದ್ಧನಾದ. ಜಗನ್ನಾಥದಾಸರ ಮೇರುಕೃತಿ ಎನಿಸಿದ ಹರಿಕಥಾಮೃ 
ತಸಾರಕ್ಕೆ ಫಲಸ್ತುತಿಯನ್ನು ಬರೆಯುವ ಭಾಗ್ಯ ಶ್ರೀದವಿಠಲದಾಸರಿಗೆ ದೊರೆಯಿತು. 
ಶ್ರೀದವಿಠಲದಾಸರು ತಮ್ಮ ಹೆಚ್ಚಿನ ಸಮಯವನ್ನು ಶ್ರೀವಿಠಲನ ದೇವಾಲಯದಲ್ಲೇ 
ಕಳೆಯುತ್ತಿದ್ದರು. ಸ್ವಾಮಿಯ ಸನ್ನಿಧಾನದಲ್ಲಿ ಗಾನಮಾಡುತ್ತಾ ಮೈಮರೆತು ಕುಣಿಯುತ್ತಿ 
ದ್ದರು. ನರ್ತನ ಸೇವೆಯಾದ ಮೇಲೆ ಸ್ವಾಮಿಯ ಸನ್ನಿಧಾನದಲ್ಲಿರುವ ೫ ಒಂದು ಸ್ಥಂಭಕ್ಕೆ 
ಒರಗಿ ಕುಳಿತುಕೊಳ್ಳುತ್ತಿದ್ದರು. 


ಮುಂದೆ ಕಾಲಾಂತರದಲ್ಲಿ ಮುರಳಿಕೃಷ್ಣ ಹಾಗೂ ಸೀತಾಸಮೇತನಾದ ಶ್ರೀರಾ 
ಮಚಂದ್ರದೇವನು 3 ವಿಗ್ರಹರೂಪದಲ್ಲಿ ಶ್ರೀದವಿಠಲರ ಬಳಿಗೆ ಬಂದು ಸೇರಿದನು. 


ದಾಸರು ಏಕಾಶಿಯ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡುತ್ತಾ ಶ್ರೀಕೃಷ್ಣನನ್ನು 
ತೊಟ್ಟಲಲ್ಲಿ ಕೂಡಿಸಿ ನರ್ತನ ಸೇವೆ ಮಾಡುತ್ತಾ-- 


"ಕೊಳಲೂದೊ ಇನ್ನೊಮ್ಮೆಕೃಷ್ಣಯ್ಮ 
ಕೊಳಲೂದೋ ಮತ್ತೊಮ್ಮೆಕೃಷ್ಣಯ್ಮ 
ಕೊಳಲೂದೋ ದ್ವಾರಕನಿಲಯನೆ” 


2 ಈ ಸ್ಥಂಭವನ್ನು ಕರ್ಜಿಗಿಯಲ್ಲಿರುವ ಶ್ರೀವಿಠಲನ ಮಂದಿರದಲ್ಲಿ ಇಂದಿಗೂ ನಾವು ನೋಡಬ- 
ಹುದು. 

3ರಾಮ, ಸೀತಾ, ಮುರಳೇಕೃಷ್ಣ ಈ ಮೂರು ವಿಗ್ರಹಗಳು ಶ್ರೀದವಿಠಲದಾಸರಿಗೆ ಹೇಗೆ ದೊರೆತವು 
ಎನ್ನುವುದು ತಿಳಿಯುತ್ತಾ ಇಲ್ಲ. ಶ್ರೀರಾಮನ ವಿಗ್ರಹ ಆರು ಇಂಚು, ಸೀತೆಯ ವಿಗ್ರಹ ಐದು ಇಂಚು, ಕೃಷ್ಣನ 
ವಿಗಹ ಐದು ಇಂಚು ಎತರವಿದು ಬಹಳ ಸುಂದರವಾಗಿದೆ. 


ಶ್ರೀದವಿಠಲದಾಸರ ಕೃತಿಗಳು 11 


ಎಂಬ ಹಾಡನ್ನು ಮೈಮರೆತು ಹೇಳುತ್ತಿದ್ದರು. ಆಗ ನಾದಮೂರುತಿಯೂ, 
ಗೋಪೀ ಜನಲೋಲನೂ, ಭಕ್ತರಾಧೀನನೂ ಆದ ಸ್ವಾಮಿಯು ತನ್ನ ಎಡಹೆಗಲಲ್ಲಿ 
ಎಡಗಲ್ಲವನ್ನಿಟ್ಟು ಕುಡಿಹುಬ್ಬುಗಳನ್ನು ನಾದಕ್ಕನುಗುಣವಾಗಿ ಆಡಿಸುತ್ತಾ, ಮೃದುವಾದ 
ತುದಿಬೆರಳುಗಳಿಂದ ವೇಣುವಿನ ರಂದ್ರಗಳನ್ನು ಒತ್ತುತ್ತಾ ಆ ವೇಣುವನ್ನು ತನ್ನ ಮಧು 
ರವಾದ ಅಧರದಲ್ಲಿಟ್ಟು ನುಡಿಸುತ್ತಿದ್ದನಂತೆ. 


ಮುಂದೆ ಕೆಲವು ಕಾಲದ ಮೇಲೆ ಸಾದ್ವಿಗುಂಡಮ್ಮ ಕಾಲನಾಮಕ ಪರಮಾತ್ಮನ 
ಇಚ್ಛೆಯಂತೆ ಇಹಲೋಕದ ಯಾತ್ರೆಯನ್ನು ಮುಗಿಸಿದಳು. ದಾಸರ ವಂಶ ಬೆಳೆದಿರಲಿಲ್ಲ. 
ಸಕಲ ಭೋಗಭಾಗ್ಯಗಳನ್ನೂ ತ್ಯಜಿಸಿ ನಿರಂತರ ಭಗವಧ್ಕಾನದಲ್ಲೇ ಕಾಲಕಳೆಯುತ್ತಿದ್ದ 
ದಾಸರ ಹತ್ತಿರಕ್ಕೆಯಾವ ಬಂಧುಗಳೂ ಬರುತ್ತಿರಲಿಲ್ಲ.ದಾಸರ ನಿಜವಾದ ಬಂಧುಗಳೆಂ 
ದರೆ ಹರಿದಾಸರೇ ಆಗಿದ್ದರು. ಗುಂಡಮನ್ನೊಡನೆ "ಸಾಧನೆಯ ಮಾರ್ಗದಲ್ಲಿ ಸಾಗಿದ 
ದಾಸರು ಈಗ ಆ ಸಾಧನ ಮಾರ್ಗದಲ್ಲಿ ಒಂಟಿಗರಾದರು. ಸಂಸಾರದಲ್ಲಿ ಮುಳುಗಿದ 
ತಮ್ಮನ್ನು ಜಗನನಾಥದಾಸರ ದ್ವಾರಾ ಮೇಲೆತ್ತಿ ಭೀತಿಯನ್ನು ಪರಿಹರಿಸಿದ ಆ ಭಗ 
ವಂತನ ಕಾರುಣ್ಯವನ್ನು ಸ್ಮರಿಸುತ್ತಾ ತಮ್ಮ ಈ ಅನುಭವವನ್ನೇ ಸಂದೇಶರೂಪದಲ್ಲಿ 
ಅಂಜಬ್ಕಾಡ ಬ್ಯಾಡೆಲೊ ಜೀವ -- ಭವಭಂಜನ ಹರಿ ಶರಣರ ಕಾವ'' ಎಂದು ಹಾಡಿ 
ಸಕಲ ಜೀವಿಗಳಿಗೆ ಆಶ್ವಾಸನೆಯನ್ನು ನೀಡಿದರು. 


ದಾಸರು ತಮ್ಮ80ನೇ ವಯಸ್ಸಿನಲ್ಲಿ (ಕ್ರಿ.ಶ. 1820 ರ ಪ್ರಾಂತದಲ್ಲಿ) ಇಹಲೋ 
ಕದ ಯಾತ್ರೆಯನ್ನು ಮುಗಿಸಿದನು. ಭಗವಂತನ ಕರೆಯನ್ನು ತಿಳಿದ ದಾಸರು ಒಂದು 
ಶುಭಮುಹೂರ್ತದಲ್ಲಿ ತಮ್ಮಆರಾಧ್ನಮೂರ್ತಿಗಳಾದ ಶ್ರೀರಾಮ ಸೀತಾ ಕೃಷ್ಣನ ವಿಗ್ರ 
ಹಗಳನ್ನು ಒಂದು ಪೆಟ್ಟಗೆಯಲ್ಲಿಟ್ಟು ತಮ್ಮಮನೆಯ ಒಂದು ಗೋಡೆಯಲ್ಲಿ ಆ ಪೆಟ್ಟಿ 
ಗೆಯನ್ನು ಮುಚ್ಚೆಟ್ಟಿರು. * ಸ್ವತಃ ತಾವೇ ದರ್ಭಾಸನವನ್ನು ಹಾಕಿಕೊಂಡು ಲಯಚಿಂತ 
ನೆಯನ್ನು ಮಾಡುತ್ತಾ ಊರ್ದ್ವಲೋಕದತ್ತ ಪ್ರಯಾಣ ಬೆಳೆಸಿದರು. ದಾಸರು ವೈಕುಂಠ 
ಯಾತ್ರೆ ಮಾಡಿದ ಸಂಗತಿ ತಿಳಿದ ಊರಿನ ಜನರು ಮಹಿತಾತರ ಸಂಗ ಇನ್ನು ಮುಂದೆ 
ನಮಗೆ ಇಲ್ಲದಂತಾಯಿತಲ್ವಾ ಎಂದು ಮರುಗಿದರು. ಪೂಶಾತ್ಮರಾದ ದಾಸರ ಭೌಶಿ 
ಕದೇಹದ ಸಂಸ್ಕಾರ ಕಾರ್ಯಕ್ರಮವೇ ಒಂದು ಯಜ್ಞ ಎಂಬ ಭಾವನೆಯಿಂದ ಊರಿನ 
ಜನರೆಲ್ಲರೂ ದಾಸರ ಮನೆಯ ಮುಂದೆ ಸೇರಿದರು. ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆ 
ಗಳನ್ನೂ ನಡೆಸಿದರು. ಅದೇ ಸಮಯಕ್ಕೆ ಒಳ್ಳೇ ತೇಜಸ್ವಿಗಳಾದ ನಾಲ್ಕುಜನ ಬ್ರಾಹ್ಮಣರು 


ಮುಂದೆ ಗೋಪಾಲದಾಸರ ಪರಂಪರೆಗೆ ಸೇರಿದ ಶ್ರೀ ಗುರುಜಗನ್ನಾಥದಾಸರು (ಕೋಶಿಗಿ 
ಸ್ವಾಮಿರಾಯಾಚಾರ್ಯರು) ಕರ್ಜಿಗಿಗೆ ಬಂದು ಅದೇ ಮಣೆಯಲ್ಲಿ ಇಳಿದುಕೊಂಡು ಗೋಡೆಯಲ್ಲಿ ಅಡ- 
ಗಿಸಿಟ್ಟ ದೇವರ ಪೆಟ್ಟಿಗೆಯನ್ನು ಹೊರತೆಗೆಯಿಸಿ ಅದರಲ್ಲಿರುವ ರಾಮ ಸೀತಾ ಕೃಷ್ಣರ ವಿಗ್ರಹಗಳನ್ನು 
ತೆಗೆದುಕೊಂಡು ಹೋದರು. ಇವರೇ ಹಿಂದಿನ ಜನ್ಮದಲ್ಲಿ ಶ್ರೀದವಿಠಲದಾಸರು ಎಂದು ಜ್ಞಾನಿಗಳ ವಚನ. 
ಆ ವಿಗ್ರಹಗಳು ಇಂದಿಗೂ ಗುರುಜಗನ್ನಾಥದಾಸರ ವಂಶೀಕರ ಮನೆಯಲ್ಲಿ ನಿತ್ಯ ಪೂಜೆಗೊಳ್ಳುತ್ತಲಿವೆ. 


12 ಶ್ರೀದವಿಠಲದಾಸರ ಕೃತಿಗಳು ' 


ಅಲ್ಲಿಗೆ ಬಂದು ತಾವು ದಾಸರ ಸಂಬಂಧಿಗಳೆಂದು ತಿಳಿಸಿದರು. ಸ್ವತಃ ತಾವೇ ಅಂತ್ಯಕ್ರಿ 
ಯೆಗಳಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನು ವೇದೋಕ್ತವಿಧಾನದಿಂದ ಮಾಡಿದರು. 
ಪರಮ ಪವಿತ್ರರಾದ ದಾಸರ ಭೌತಿಕ ದೇಹವನ್ನು ವರದಾನದಿಯ ತೀರದಲ್ಲಿ ಅಗ್ನಂ 
ತರ್ಗತ ಪರಶುರಾಮನಿಗೆ ಸಮರ್ಪಿಸಿ ಎಲ್ಲರೂ ನೋಡುತ್ತಿದ್ದಂತೆ ವರದಾನದಿಯಲ್ಲಿ 
ಮುಳುಗಿ ಅದೃಶ್ಯರಾದರು. ಆ ಬಂದ ನಾಲ್ವರು ಯಾರು ಎಂದು ಯಾರಿಗೂ ತಿಳಿಯ 
ದಾಯಿತು. "ತಾವು ದಾಸರ ಸಂಬಂಧಿಗಳೆಂದು'' ಆ ತೇಜಸ್ವಿಗಳಾಡಿದ ಮಾತು ಮಾತ್ರ 
ಎಲ್ಲರ ಮನಸ್ಸಿನಲ್ಲೂ ಆನಂದವನ್ನುಂಟುಮಾಡಿತು. 


"ಪತಿಸುತಾನ್ವಯ ಭ್ರಾತೃ ಬಾಂಧವಾನ್‌ 
ಅತಿವಿಲಂಘತೇ ಹೃಚ್ಚುತಾಗತಾಃ' 


ಎಂಬ ಗೋಪಿಕೆಯರ ಮಾತು ಮನನೀಯವಾಗಿದೆ. ದೇಹ ಸಂಬಂಧದಿಂದ 
ಬಂಧುತ್ವವನ್ನು ತಳೆದು ಮುಂದೆ ಚ್ಯುತರಾಗುವ ಬಂಧುಗಳಿಗಿಂತ ಅಚ್ಕುತನು ನಿಜ 
ವಾದ ಆತಬಂಧು. ಭಗವಂತನನ್ನೇ ಆತಬಂಧುವಾಗಿ ಪಡೆದ ಜ್ಞಾನಿಗಳಿಗೆ ಬಂಧುಗಳ 
ಕೊರತೆಯೇ. ಅಶಾಶ್ವತರಾದ ತಂದೆ, ತಾಯಿ, ಅಣ್ಣ, ತಮ್ಮ ಅಕ್ಕ ತಂಗಿ, ಅತ್ತೆ, ಮಾವ 
ಮುಂತಾದ ಬಂಧು ಬಾಂಧವರಿಂದ ತುಂಬಿದ ಈ ಲೌಕಿಕ ಸಂಸಾರ ನಿಜವಾದ ಸಂಸಾ 
ರವಲ್ಲ. ನಿಜವಾದ ಸಂಸಾರ ಹರಿದಾಸರದೆ. ಅದಕ್ಕಾಗಿಯೇ ಪ್ರರಂದರ ದಾಸರು ತಮ್ಮ 
ನಿಜವಾದ, ಶಾಶ್ವತವಾದ ಸಂಸಾರದ ಸೌಂದರ್ಯವನ್ನು ಸಾರಿ ಹೇಳುತ್ತಾ-- 


ಸಂಸಾರವೆಂಬಂಥ ಭಾಗ್ಯವಿರಲಿ | ಪ॥ 
ಕಂಸಾರಿ ನೆನೆವೆಂಬ ಸೌಭಾಗ್ಯವಿರಲಿ | ಅ.ಪ. | 


ತಂದೆ ನೀನೇ ಕೃಷ್ಣ ತಾಯಿ ಇಂದಿರೆದೇವಿ' 

ಪೊಂದಿದ ಅಣ್ಣನು ವನಜ ಸಂಭವನು 

`ಇಂದುಮುಖಿ ಸರಸ್ವತಿದೇವಿಯೇ ಅತ್ತಿಗೆಯು | 
ಎಂದೆಂದಿಗೂ ವಾಯುದೇವರೇ ಗುರುವು |೧| 


ಭಾರತೀದೇವಿಯೇ ಗುರುಪತ್ನಿಯ ಎನಗೆ 

ಗರುಡ ಶೇಷಾದಿಗಳೇ ಗುರುಪುತ್ರರು 

ಹರಿದಾಸರೆಂಬುವರೆ ಇಷ್ಟಬಾಂಧವರೆನಗೆ 

ಹರಿಭಜನೆ ನಡೆಯುತಿಹ ಸ್ಪಳವೆ ಮಂದಿರವು | ೨॥ 


ಸರ್ವಾಭಿಮಾನವನು ತ್ವಜಿಸುವುದೆ ಸುಸ್ನಾನ 
ಕ್‌ದಿಯ ಸಾಮೆ ಬನ ಸರ ರಸ್‌ 


ಬಾಸ ಓಟ್‌ ed a BN ಅರ್ಚ್‌ 1 


ವರದ ಪುರಂದರ ವಿಠಲ ನಿನ್ನ ಪಾದಧ್ಕಾನ 
ಕರುಣಿಸೀ ಅನವರತ ಕರಪಿಡಿದು ಕಾಯೋ 


ಎಂದು ಹೇಳಿರುವರು. 


ಶ್ರೀ ಕರ್ಜಿಗಿ ದಾಸಾಂತರ್ಗತ ಭಾರತೀರಮಣ ಮುಖ್ಯ 
ಪ್ರಾಣಾಂತರ್ಗತ ಶ್ರೀ ಶ್ರೀದವಿಠಲಾರ್ಪಣಮಸ್ತು. 


ಕೆ. ಅಪ್ಪಣ್ಣಾಚ 


ಶ್ರೀದವಿಠಲದಾಸರ ಸ್ತೋತ್ರ 


ರಾಗ -- ಮೋಹನಕಲ್ಯಾಣಿ 


ಶ್ರೀದವಿಠಲ ದಾಸರಾಯಾ ಎನ್ನ 
ಬಾಧೆ ಮೂರು ಕಳೆ ಕರಜಿಗಿನಿಲಯ 
ಮೋದಮತದ ತತ್ವಸಾರವನ್ನು 
ಬೋಧಿಸಿ ನಿರುತ ಪಿಡಿಯೆನ್ನ ಕೈಯ್ಯ 
ಪಿಶಭ್ರಾತೃವೆಂದೆನಿಸಿ ನೀನು ಮತ್ತೆ 
ಅತಿಭಕ್ತಿಯಲಿ ಗುರುರಾಜರೊಲಿಸಿ 
ಮತಿಯಿಂದ ಸ್ಫೋತ್ರವಗೈದು ಅವರ 
ಹಿತವಚನವ ಕೇಳಿ ಹರ್ಷವಗೊಂಡೆ 
ಕರಜಿಗಿಗ್ರಾಮದಲಿ ಬಂದೆ ಅಲ್ರಿ 
ಹಿರಿದಾದ ವೈಭೋಗದಲ್ಲಿ ನೀ ಮೆರೆವೆ 
ಹಿರಿಯ ಶಿಷ್ಟ ರ ಜೊತೆಯಲ್ಲಿ ಆಗ 
ಬರೆ ಮಾನವಿಯಗುರುಗಳ ಕಂಡೆ 
ಮಾಣದೆ ನಿನ್ನಯ ಚರಿತೆ ನೋಡಿ 
ಪ್ರಾಣೇಶದಾಸರು ಮನದಿ ತಾಳದಲೆ 
ಸಾನುರಾಗದಿ "ಆದದ್ದಾಯ್ತು” ಎಂದು 
ಗಾನಮಾಡಲು ಅದನು ನೀನರಿತೆ 
ಹಿಂದಿನ ಸುಜ್ಞಾನ ಬೆಳಗಿ ನಿನ್ನ 
ಬಂಧನ ಕಳೆಯಿತು ಗುರುಗಳು ಆಗ 
ಚಂದದಿ ಉಪದೇಶ ನೀಡಿ ಮತ್ತೆ 
ಇಂದಿರಾಧವನ ಸೇವೆಗೆ ಅಣಿಮಾಡೆ 
ನರಜನ್ಮದಲಿ ನಾನು ಬಂದೆ ಅದರ 
ಅರಿವಿಕೆ ಇಲ್ಲದೆ ಬಾಳಿದೆ ತಂದೆ 
ಹರಿವರನ ಮತದ ಸುದೆಯ ಗರೆದು 
ವರದವಿಠಲನ ತೋರೋ ನೀನಿಂದು 


ತಾಳ -- ತ್ರಿವಿಡಿ 


ಪಗ 


| ಅ.ಪ. | 


| ೧॥ 


॥೨॥ 


|೩| 


|೪| 


|೫| 


* ಈಕೃತಿಯನ್ನುವರದೇಂದ್ರವಿಠಲದಾಸರ ಮಕ್ಕಳಾದ ಶ್ರೀ ಶ್ರೀನಿವಾಸದಾಸರು ರಚಿ- 


ಸಿರುವರು. 





«ವೆಂಕಟೇಶ ನೀನೇ ದೊರೀ ದೊರೀ 
ಸಂಕಟಿವೆಲ್ಲವ ಪರಿಹರಿಸುವಂಥ” 
(ಶ್ರೀದವಿಠಲ) 
(2 
AQ 





ಶ್ರೀದವಿಠಲರ ಸಾರಕಗಳು 








ಚ್‌ 








ಗ್‌ 


ಪುಂಢರಿಯನೆ ಬಿಟ್ಟು ನೀನಿಲ್ಲಿಗೆ ಬಂದ್ಕಾವಿಠಲ” 
ಕರ್ಜಿಗಿಯಲ್ಲಿ ನಿಂತ ಶ್ರೀದವಿಠಲರ ಆರಾಧ್ಯದೈವ "ಶ್ರೀವಿಠಲ". 





ಶ್ರೀದವಿಠಲರು ಸೇವಿಸಿದ ವಿಠಲನ 








ಶ್ರೀದವಿಠಲರು ಸೇವಿಸಿದ | 
“ತಾಂಡವಕ ಷ್ಣ 
ಇಂದು ಕರ್ಜಿಗಿಯ ಹೂಸ. ಮಂದಿರದಲ್ಲಿದೆ. 





ವಿಠಲನ ಮಂದಿರದ ಹೊರಪ್ರಾಕಾರದ 
ಮಂಟಪದಲ್ಲಿರುವ ಶ್ರೀದವಿಠಲರ ಸ್ತಂಭ. 


ಜು ಯಾ PE PES RS ಕಾಸೆ ಎಂ Ae SS > ಎತ ಬೂಕ್‌ 





ವಿಠಲನ ಮಂದಿರದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿರುವ 
ಶೀಡವಿಠಲರ ಸಂಚ" 


ಶ್ರೀ ಜಗನ್ನಾಥದಾಸಸ್ಕುತಿ 
ರಾಗ -- ಧನಾಸರಿ 
ತಂಗಿ ನೀ ಕೇಳಿದ್ಕಾಅಂಗನಾಮಣೀ | 
ರಂಗವಲಿದ ಭಾಗವತರ ಮಹಿಮೆಗಳ 


ಶ್ರವಣಾದಿ ನವವಿಧ | ಸವಿಯ ಭಕುತಿ ಇಂದ | 
ಪ್ರವೀಣರೆನಿಸಿ ಶ್ರೀ ಮಾ | ಧವನ ಧಾನಿಪ ಖ್ಯಾತಿ 


ಅಮಲ ಸತ್ಕರ್ಮದಿ | ಶಮ ದಮ ಪೂರ್ವಕ | 
ಅಮಿತ ಮಹಿಮ ನಂಖ್ರ | ಕಮಲಾರ್ಚಿಪರ ಖ್ಯಾತಿ 


ಶ್ರೀದವಿದ್ದಲನ ಪಾದ ಭಜಕರಾದ | ಸಾಧು- 
ವರ್ಯರ ಸುಬೋಧ ಬಣ್ಣಿಪರ ಖ್ಮಾತಿ 


ಆಣ ಇಡಾ ಆಖ ಎ ಉಪಾ, 


ರಾಗ -- ಶಂಕರಾಭರಣ 


ಯಾತಕಿನ್ನನಾಥನೆಂಬುವದು ಕರುಣಾಳು ಜಗ- 
ನ್ನಾಥದಾಸರ ಸೇರಿಕೊಂಬುವುದು 


ಭೀತಿಕರ ಬಹುಜನಕ್ರತ ಮಹಾ 
ಪಾತಕಾದ್ರಿಗಳನು ಭೇದಿಸಿ 
ಮಾತುಳಾಂತಕ ನಂಘ್ರಿಕುಮುದದಿ 
ನೀತಭಕ್ಕೆಯ ನೀಡಿ ಸಲಹುವ 


ಘೋರತರ ಸಂಸಾರಪಾರಾವಾರ ದಾಟಿಸುವಾ ಲಕ್ಷೀ- 


ನಾರಸಿಂಹನ ನಿತ್ಕಪೂಜಾ ಭಾರ ವಹಿಸಿರುವಾ 


ತಾಳ -- ಅಟ 


ಪ 


| ೧. 


೨1 


| ೩॥ 


ತಾಳ -- ಆದಿ 


|ಪ| 


| ಅ.ಪ. | 


ಮೂರುಲೋಕೋದ್ದಾರ ದುರಿತೌಘಾರಿ ಕೃಷ್ಣ ಕಥಾಮೃತಾಬ್ರಿಯ 
ಸಾರ ತೆಗೆದು ಬೀರಿ ಕರುಣವ ತೋರಿ ಸುಜನೋದ್ವಾರಮಾಡಿದ | ಪ | 


ವೇದ ಶಾಸ್ತ್ರಪ್ರರಾಣವೆಲ್ಲವ ತೋರಿಲ್ಪಿಟ್ಟಹರು ಬಹುವಿಧ- 


ವಾದ ದುರ್ಮತವಾದಿಗಳ ಮಾರ್ಗದಿ ಕಟ್ಟಹರೂ 


16 ಶ್ರೀದವಿಠಲದಾಸರ ಕೃತಿಗಳು 


ಮೋದತೀರ್ಥಮತಾನುಗತ ಸದ್ದಾದಪೂರ್ಣ ಪರಮಾತ್ಮದರ್ಶನ 
ಶ್ರೀದನೊಲಿದು ಕೃಪಾಕಟಾಕ್ಷಪ್ರಸಾದ ಒಲಿವ ವಿನೋದಗೊಳಿಸುತ | ೧ 


ವೇಡ ಶಾಸ್ತ್ರಪುರಾಣವೆಲ್ಲವ ತೋರಿಲ್ರಿಟ್ಟಹರು ಬಹುವಿಧ- 

ವಾರ ದುರ್ಶುತವಾದಿಗಳ ಮಾರ್ಗದಿ ಕಟ್ಟಹರೂ 
ಮೋದತೀರ್ಥಮತಾನುಗತ ಸದ್ದಾದಪೂರ್ಣ ಪರಮಾತದರ್ಶನ 
ಪ್ರೀದನೊಲಿದು ಕೃಪಾಕಟಾಕ್ಷ; ಪ್ರಸಾದ ಒಲಿವ ವಿನೋದಗೊಳಿಸುತ | ೨ 


ಶ್ರೀ ದಮಾಪತಿ ಸರ್ವ ಸುಗುಣಾಧಾರ ದಯದಿಂದ ಮೂರೂರ 

ಸೇದಿ ಬರುವದು ಸರ್ವಸಂಪತ್ಸಾರವಾನಂದ 
ಕಾದುಣಿಕತನದಿಂದಲಿಂತುಪಕಾರ ಮಾಡಿದ ದೀನ ಜನರಿಗೆ 

ಧೀದ ಶ್ರೀದವಿಠಲನ ತೋರಿದನು ನಿಜಭಕ್ತಜನರಿಗೆ | ೩ 


ವಾಗ -- ಆನಂದಭೈರವಿ ತಾಳ -- ರೂಪ 


ಸ೦ಗಸುಖವ ಬಯಸಿ ಬದುಕಿರೊ | 
ರ೦ಗಮಲಿದ ಭಾಗವತರ ಪ 


ಸ೦ಗಸುಖವ ಬಯಸಿ ಬದುಕಿ 

೭ನ೦ಗಬಡಿಪ ಭವವನೂಕಿ 

ಕಿಂ೦ಗದೆ 'ನರಸಿಂಗನನ್ನು 

ಕಂಗಳಿಂದ ಕಾಣುತಿಹರ | ಅ.ಪ. 


ತು೬ತ್ರಿದಾರಭ್ಮ ಪರಮ ವೈಷ್ಣವಾಧ್ಯಕ್ಷ! ಕರೆನಿಸಿ 
ತಿತಪ್ರಸದಾಚಾರದಲ್ಲಿ ನಿರತರಾಗಿ ನಿತ್ಮಮುದ್ದು 
ಪೃಷ್ತ ಕೀರ್ತನೆಯ ಪಾಡುತ ಮದ್ವಮತವ 
ಪುಷ್ಚಿಗೈಸಿ ಖಳರಕಾಡುತ ಕಾಮ್ಮಕರ್ಮ 
ಬಿಹಿತ್ತು ಭಕ್ತಿಯನ್ನೆ ಮಾಡುತ ಬಂದಲಾಭ 
ಹತ್ರ ತುಪ್ಪಿಗಳಿಗೆ ಒಡಂಬಟ್ಟ ಬಗೆಯ ಪೇಳಲೆಷ್ಟು |೧| 


೭ಮೂತದಯಾಶೀಲರಾದ ನೀತಗುರುದ್ವಾರ ಜಗ- 


ಶ್ರೀದವಿಠಲದಾಸರ ಕೃತಿಗಳು 


ತ ವೃತ್ತಪದ ಸುಳಾದಿಯ ಪೇಳಿ ಪ್ರೇ- 
ಮಾತಿಶಯದಿ ಮಧುವಿರೋಧಿಯ ಒಲಿಸಿಕೊಂಡು 
ಕಾತರಾಗಿ ಜವನಬಾಧೆಯ ಬಯಲುಮಾಡಿ 
ಬ್ಕಾಶರಾಗಿಹರು ಪುಸಿಯಮಾತಿದಲ್ಲ ಮಾರಸಲ್ಪ 


ನೀದಿನಿ ಮೇಲುಳ್ಳ ಗಂಗಾದಿತೀರ್ಥ ಪತಿಗಳಿವರ 
ಾದುಕೊಂಡಿಹರು ಬಿಡದೆ ಸ್ವಾದಿರಾಜೀಂದ್ರರ ಪ್ರ- 
ನಾದದಿಂದ ಹರಿಕಥಾಮೃತಸಾರ ತತ್ವ 

ಧು ಜನರಿಗಾಗಿ ಪ್ರಾಕೃತ ಸುಪದ್ವತಿಯನು 
ಗಾದರದಲಿ ಪೇಳಿ ದುಷ್ಕತ ದೂರಮಾಡಿ. 
ಸೋದಿಸುವರಿಗೆಣೆಗಾಣೆ ಶ್ರೀದವಿಠಲನ್ನಾಣೆ 


ಸಾಗ -- ರೇಗುಪ್ತಿ 


ಫೀ ಜಗನ್ನಾಥದಾಸಾ ನಮಿಪೆ ಗುರು- 
ಸಾಜಾ ತಾತ್ವಿಕವಪ್ರಷಾ 


ಈ ಜಗದೊಳು ನಿಮಗೆಣೆಗಾಣೆ ಸತತ ನಿ- 
ರ್ಯಾಜದಿ ಹರಿಯ ಗುಣೋಪಾಸನೆ ಮಾಳ್ಬ 


ಸರಿದಾಸಕುಲವರ್ಯನೆನಿಸಿ ಕಲ್ಪತರುವಂದದಿ ಚರ್ಯ 


ಸರಿಸುತ ಧರೆಯೊಳು ಮೆರೆವ ಮಹಾತದರ 
ಸರಣೇಂದೀವರ ಯುಗ್ಮದರುಶನ ಮಾಳ್ಬರ 
ಮರಿತರಾಶಿಗಳಿರಗೊಡದೆ ನೆರೆ 

ರರಮ ಮುಕ್ತಿಯ ದಾರಿ ತೋರುತ 
ಿರಿಸಹಿತ ಹರಿಯೊಲಿಯುವಂದದಿ 

ರುಣ ಮಾಳ್ಬ ಸುಗುಣ ಮಹೋದಧಿ 


41 


| ೨1 


a 


ತಾಳ -- ಅಟಿ 


|ಪ| 


| ಅ.ಪ. | 


|೧॥ 


ರವಿಯು ಸಂಚರಿಸುವಂತೆ ಭೂವಲಯದಿ ಕವಿಗಳು ಚರಿಸುವಂತೆ 


ಅವಿರುದ್ದತ್ರಯ ಜ್ಞಾನ ಪ್ರವಹಗಳಿಂದಲಿ 
ನುವನೈಕವೇದ್ದನ ಶ್ರವಣ ಭಕುತಿಯಿಂದ 
ದಿವಸ ದಿವಸದಿ ಪ್ರೀತಿ ಬಡಿಸುತ 


ಶಾ ಗ್‌ ಸಚ ಯ ಸ ಚಟು ಜುಂ ನ ಜ.23 


ಧ್ರುವವರದನಂಫ್ರಿಗಳಿಗರ್ಪಿಸಿ 
ಭುವನಪಾವನ ಮಾಳ್ಬ್ಪಗೋಸುಗ 
ಅವನಿತಳದಿ ವಿಹರಿಸುತಿಹ ಗುರು 


ಅಹೋರಾತ್ರಿ ಕ್ಷಣ ಬಿಡದೆ ಸನನದಿ ಹೃದ್ದುಹದೊಳಜನ ಮರೆ! 
ಸಹನ ಗುಣಗಣವನುದಿನ ಸದಿಸುತ 

ಸಹನಾದಿ ಶಮದಮ ಯಮ ನಿಯಮಗಳನು 

ವಹಿಸಿ ಶ್ರೀದವಿಠಲನಂಘ್ರಿಯ 

ಮಹಿಮೆ ತೋರುತ ಪೂಜಿಸುತ ಬಲ್‌ 

ಮಹಿತ ಪರಮಾನಂದತೀರ್ಥರ 

ವಿಹಿತ್ನ ಶಾಸ್ತ್ರಗಳರಿತು ಬೋಧಿಪ 


ರಾಗ -- ಮಲಹರಿ ತಾ 


ತೆರಳಿದರು ಶ್ರೀಜಗನ್ನಾಥದಾಸಾರ್ಯರು 
ಸಿರಿಪತಿಯ ಸರಿಸಿ ಹರಿಪುರಕೆ ಹರುಷದಲಿ 


ವರಶುಕ್ಷ ವತ್ಸರದ ಭಾದ್ರಪದ ಶಿತಪಕ್ಷ 

ಹರಿವಾರ ನವಮಿಯಲ್ಲೀ 

ಸುರಸಿದ್ದಸಾಧ್ಮಸ ಸನ್ನುನಿಗಣಾರ್ಚಿತಪಾದ 

ಹರಿಯೆ ಪರಣೆಂದೆನುತಲಿ 

ಧರಣಿಯನು ತೈಜಿಸಿ ಬಹುಮಾನಪೂರ್ವಕವಾಗಿ 
ಬೆರೆದು ಸುರಸಂದಣಿಯಲಿ 

ಪರಮಾರ್ಥವೈದಿ ಮನ ಹರಿಯ ಪಾದದಲಿಟ್ಟು ' 
ವರವಿಷ್ಣುದೂತ ವೈಮಾನಿಕರ ಒಡಗೂಡಿ 


ಅತಿಪ್ರೇಮಿಗಳು ಹಸನ್ಮುಖರು ದಯಬೀರುವರು 
ಖತಿದೂರರಿವರು ಜಗದೀ 

ಮಿತಿಮಾರಿ ಶ್ರೀಹರಿಯ ಕಥೆ ನಾನಾಪರಿಯಲ್ಲಿ 
ಅತಿಶಯದಿ ಪೇಳಿ ಇಹಕೆ 

ಸತತವು ಶರಣರ್ಗೆ ಗತಿಯಾಗುವಂತೆ ಸ- 
ತೃಥವಿಡಿಸಿ ಕರುಣದಿಂದ 


ಶ್ರೀದವಿಠಲದಾಸರ ಕೃತಿಗಳು 


ಹಿತವಂತರೆನಿಸಿ ಸಮತವಾಗಿ ಸರ್ವರಿಗೆ 
ಮತಿದೋರಿಕೊಟ್ಟು ಸದ್ಗತಿಯ ಗೋಸುಗವಾಗಿ 


ಆಚರಣೆಯಲಿ ಒಂದರಫಳಿಗೆ ಬಿಡದೆ ಬಲು 
ಖೇಚರಾರೂಢ ಹರಿಯಾ 

ಸೋಚಿತಾರಾಧನೆಯ ಮಾಡಿ ಮರೆಯದಲೆ ಮಹಾ 
ವೈಚಿತ್ರವನ್ನು ತೋರಿ 

ಈ ಚರಾಚರದಿ ಸಂಗೀತ ಸಾಹಿತ್ಯದಲಿ 
ಪ್ರಾಚುರ್ಯವಂತರೆನಿಸೀ 

ಆ ಚತುರ್ದಶಭುವನಪತಿ ಶ್ರೀದವಿಠಲನ 
ಯೋಚನೆಯ ಬಿಡದೆ ಮಂಗಳ ಶಬ್ದವಾದ್ಮದಿಂ 


ಆ ಆಡು ಆಹಾ ಣಾ ಹಣ 


ಸತ್ಯಧರ್ಮರ ಸ್ಟೋತ್ರ 
ರಾಗ -- ಪೀಲು 


ಚೆತ್ತೆಸ್ಕಿ ಬನ್ನೈಸುವೆ ಪರಾಕು 
ಸತ್ಯಧರ್ಮ ಸದ್ಗುರುರಾಯ 


ನಿನ್ನನಂಬಿದವ, ಧನಮದಾಂಧರಿಗೆ 
ನ್ಸಾತಕೆ ತೆರೆಯಲಿ ಬಾಯ 


ಕಾಲಹರಣ ಬಲು ಕಷ್ಟವಾಗುತಿದೆ 
ಪಾಲಿಸುವುದು ಸತ್ಪಾಥೇಯ 


ಶ್ರೀದವಿಠಲಾಶ್ರಿತಜನವತ್ಸಲ 
ಸಾಧು ಸೇವ್ಕಸತ್ಕವಿಗೇಯ 


ರಾಗ -- ಯಲಕಲ ಕಾಂಬೋಧಿ 


19 


೨1 


|| ೩] 


ತಾಳ -- ಆದಿ 


|ಪ| 


|೧॥ 


| ೨॥ 


|೩॥ 


ತಾಳ -- ಆದಿ 


ಶ್ರೀದವಿಠಲದಾಸರ ಕೃತಿಗಳು 


ಇಗೋ ತುಂಗಾತೀರದಲ್ಲೆ ನಿಂತೂ 
ವಿಹರಿಸುತಿಹರಿಂತೂ 


ಕುಂದದೆ ವರಮಂತ್ರಾಲಯದಲ್ಲಿರುವ 
ಕರೆದಲ್ಲಿಗೆ ಬರುವ 

ಬೃಂದಾವನಗತ ಮೃತ್ತಿಕೆ ಜಲಪಾನ 
ಮುಕ್ತಿಗೆ ಸೋಪಾನ 

ಸಂದರ್ಶನ ಮಾತ್ರದಲಿ ಮಹತ್ಪಾಪ 
ತರಿದೋಡಿಸಲಾಪ 

ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ 
ಶರಣರ ಸಂಜೀವ 


ಶ್ರೀ ಸುಧೀಂದ್ರ ಕರಸರೋಜ ಸಂಜಾತ 
ಜಗದೊಳಗೆ ಪ್ರನೀತ 

ದಾಶರಥಿಯ ದಾಸತ್ವವ ತಾನ್ಸಹಿಸಿ 
ದುರ್ಮತಗಳ ಜೈಸಿ 

ಈ ಸಮಾರಮತ ಸಂಸ್ಥಾಪಕನಾಗೀ 
ನಿಂದಕರನು ನೀಗಿ 

ಭೂಸುರರಿಗೆ ಸಂಸೇವ್ಯಸದಾಚರಣೀ 
ಕಂಗೊಳಿಸುವ ಕರುಣೀ 


ಶ್ರೀದವಿಠಲನ ಸನ್ನಿಧಾನ ಪಾತ್ರ 
ಸಂಸ್ಕೃತಿಸಲು ಮಾತ್ರ 

ಮೋದ ಬಡಿಸುತಿಹ ತಾನಿಹಪರದಲ್ಲಿ 
ಈತಗೆ ಸರಿ ಎಲ್ಲಿ 
ಮೇದಿನಿಯೊಳಗಿನ್ನರಸಲು ನಾ ಕಾಣೆ 
ಪುಸಿಯಲ್ಲೆನ್ನಾಣೆ 

ಪಾದಸ್ಮರಣೆಯ ಮಾಡದವನೆ ಪಾಪಿ 
ನಾ ಪೇಳ್ವೆನು ಸ್ವಾಪೀ 


|೧| 


|೨॥ 


2 || 


ರಾಜರ ಭಾಗ್ಯವಿದೂ | ಸೋದೆ 
ಸೋಜಿಗವೆನಿಸಿ ವಿರಾಜಿಸುತಿದಕೋ 


ಬುಧ ಜನಕೊಪ್ಪವ ಪದಸುಳಾದಿ ಖಳ- 
ರೆದೆಗಿಚ್ಚಿನಿಸುವ ಚತುರತೆಯಾ 
ಸದಮಲ ನಾನಾ ವಿಧ ಗ್ರಂಥದಿ ಹಯ- 
ವದನನ ಪೂಜೆಯು ಯಜೆಸುವದೆಲ್ಲಾ 


ತಮ್ಮಯ ನೇಮವು ಒಮೆಗು ಬಿಡದಂ 
ತುಮ್ಮಯ ಬಡದಲೆ ಸಮೊಗದಾ 
ಅಮಹ ಶಾಸಖ ಬೊಮ್ಮಭೂತವನು 
ಘಮನೆ ನಿರ್ಮಿಸಿ ರಮಿಪುದೆಲ್ಲ 


ಮೇದಿನಿಯೊಳಗೆ ಶುಭೋದಯಕಾರಕ 
ಸ್ಪಾದಿ ಸಳ ಸರ್ವಾಧಿಕವೈ 
ಪಾದದ್ವಯದಾಗಾಧ ಮಹಿಮನೆ ಈ 
ಶ್ರೀದ ವಿಠ್ಠಲನ ಆರಾಧನೆಯೆಲ್ಲಾ 


ರಾಗ -- ಧನ್ಯಾಸಿ 


ಇದಿರ್ಯಾರೊ ಗುರುವೆ ಸಮರ್ಯಾರೋ 


ದುರುಳವಾದಿಗಳನು ಮರುಳು ಮಾಡೋರನ್ನ 
ತರಿದಿಟ್ಟು ಚಂದ್ರಿಕ ಗ್ರಂಥವಂ ರಚಿಸಿ 

ಧರಣಿ ಸುರರ ಪರಿವೃಢರ ಸುನಿಕರಕ್ಕೆ 
ಪರಿಪರಿಯಲ್ಲುಪದೇಶಿಸುತಿಪ್ಪಗೆ 


ಕನಕಕಶಿಪು ತನಯನ ಘನ ಅಂಶದಿ 
ಘಣಿಗಣರಮಣನ ವೇಷದಿ ಪೊಳೆಯುತ 
ದಿನದಿನದಲಿ ಹರಿ ಮನದಣಿಸುತಲಿಪ್ಪ 
ಘನಮಹಿಮನೆ ಯತಿಕುಲತಿಲಕ 


|ಪ| 
| ಅ.ಪ. || 


|೧| 


|೨॥ 


al 


ತಾಳ -- ಅಟ 


ಪ 


|೧॥ 


|೨॥ 


ಖೆ ವ್ರ ಖಿ ಅಟಿಲಗಳ ಕೃರ! (ಇಲ 


ಲಂಡವಾದಿಗಳೆಂಬೊ ದಂಡವೆ ತಂಡಕೆ 
ಗಂಡುಸಿಂಹ ತರ್ಕತಾಂಡವ ಯುಕುತಿಯ 
ದಂಡುಗಳನೆ ಕಟ್ಟಿಕೊಂಡು ತಾರ್ಕಿಕರ 
ಷಂಡಗಳನು ಖಂಡಿಸುತಿಹ ಯತಿಯೆ 


ಬ್ರಹ್ಮಣ್ಮಶೀರ್ಥರ ಕರಕಮಲದಿ ಪುಟ್ಟಿ 
ಬ್ರಹ್ಮ: “ಜನಕ ನರಸಿಂಹ ಮೂರುತಿಯ ಹೃ- 
ಧಹ್ಟರದಲಿ ಧ್ಯಾನಿಸುತಿಹ ವ್ಯಾಸರಾ- 
ಜಾಹ್ಮಯದಿಂ ಭುವಿಯೊಳೆ[ ರದ 


ದಶದಿಶೆಯಲಿ ದಶರಥಸುತ ಮಹಿಮೆಯ 
ಕುಶಲದಿಂದಲಿ ಸಭೆಯೊಳಗೆ ಸ್ತಾಪಿಸುತ 
ಹೊಸಹೊಸ ಬಿರದು ತಂದ್ದೆಸರುವೆತ್ತಿರುವಂಥ . 
ವಸುಧೆಯೊಳಗೆ ಸೂಕರಸುಚರಿತಗೆ 


ಹೊಳೆಯುತಲಿರುವ ರುಗಿಣಿಪತಿ ಕೃಷ್ಣನು 
ನಲಿಯುತ ಕುಣಿ ಕುಣಿದಾಡುತಲಿಪನು 

ಥಳ ಥಳಿಸುವ ರಾಮವೇದವ್ನಾಸರು ನಿಮ- : 
ಗಿಳೆಯೊಳಮೂಲ್ಯಪ್ರಸಾದವ ನೀವರು 


ಶ್ರೀದವಿಠಲಗತಿಪ್ರಿಯರಾದ ಶ್ರೀ- 
ಪಾದರಾಯರಲ್ಲಿ ಓದಿ ಗ್ರಂಥಗಳ 
ವಾದಿರಾಜ ವಿಜಯಾಂದ್ರ ಪ್ರಮುಖರಿಗೆ 
ಆದರದಲಿ ಪಾಠ ಹೇಳುತಲಿಪ್ಪನೆ 


ರಾಗ -- ಭೂಪಾಳ, ಉದಯ. 


ಭಾಗೀರಥೀದೇವಿ ಭಯನಿವಾರಣ ಗಂಗೆ 
ಸಾಗರನ ನಿಜರಾಣಿ ಸಕಲ ಕಲ್ಮಾಣೀ 


ಒಮ್ಮೆಶ್ರೀ ವಿಷ್ಣುಪಾದದಲಿ ಉದ್ದವಿಸಿದೇ 
ಬ್ರಹ್ಮನ ಕರಪಾತೆಯಲಿ ಬಂದೆ 


ಪ್‌ ಕ್‌ ಗತ್‌ ದ್‌ os rs NN ಗ ಆಳ ಆಗಲೆ ಆ ಆ (ಸಟ ಟೋ 


ದೇವಿ ನೀ ವಿಷ್ಣುಪಾದದಲಿ ಉದ್ದವಿಸಿದೆ 
ದೇವತೆಗಳೆಲ್ಲ ನಿಮಾಧೀನವೂ 

ಆವ ಮಹಾದೇವನು ತಲೆಬಾಗಿರಲಾಗಿ ಮಹಾ- 
ದೇವ ಶಿರಸಿನಲಿ ಉದ್ದವಿಸಿದೆ ಜಗವರಿಯೆ 


ದೃಷ್ಟಿಸಿ ನೋಡಲು ನೂರು ಜನದ ಕೃತಪಾಪ 
ಮುಟ್ಟಿದರೆ ಮುನ್ನೂರುಜನದ ಪಾಪವು 
ಮುಟ್ಟಿಮಾಡಲು ಒಂದು ಸ್ನಾನಮಾತ್ರದಿಂದ 
ಸುಟ್ಟುಹೋಗುವುದು ಸಹಸ್ರಜನದ ಪಾಪ 


ಜಹ್ನು ಯಷಿಯಿಂದಲಿ ಬಿದ್ದಕಾರಣದಿಂದ 
ಜಾಹ್ನವೀ ಎಂತೆಂದು ನೀ ಕರೆಸಿಕೊಂಡೆ 
ಮುನ್ನ ನರಕಾಸುರನ ಸಗರರಾಯನ ವಂಶ- 
ವನ್ನು ನೀ ಪಿಂತೆ ಪಾವನಮಾಡ ಬಂದೆ 


ವಿಸ್ತಾರದಲಿ ಪೊಳೆವ ಮುತ್ತಿನಾಸರಗಳು 
ಮತ್ತೆ ರಂಗಯ್ಯ ಪವಡಿಸಿದ ನೋಡಿ 

ಮಿತ್ರೆ ಮಹಾಲಕ್ಷ್ಮಿಯು ಉರಸ್ಪಳದಲಿರಲಾಗಿ 
ಇತ್ತ ಶ್ರೀ ಶ್ರೀದವಿಠಲನರಸಿ ಬಂದೆ 


ರಾಗ -- ಕಾಂಬೋಧಿ 


ಅಗಜೆ ನಿನ್ನೊಗೆತನಕೆ ಜಗ ನಗುವದೇ 
ನಗರಾಜ ಈಮನೆಯ ಹೋಗಿಸಿದನೆ ಅಕಟಕಟ 


ಹೊಟ್ಟೆಗಿಲ್ಲದೆ ಹೋಗಿ ಹಾಲಾಹಲವನುಂಡ 
ತೊಟ್ಟಿ ತೊಗಲುಡುಗೆ ತಲೆ ಬೋಡು ಕೈಯ 
ಸುಟ್ಟಿ ುಡಗಾಡು ಮನೆ ಅಖಳಭೂತೇಶ ಬಲು 
ಸಿಟ $ನವನಂಗ ಸಂಗವ ಬಯಸಬಹುದೇ 


ಆರುಮೂಗಿದವನೂಬ್ಬ ಆತ್ಮಜನು ಮೂಲಿಪಾಲು 
ಕಾರಿ ಕಡುಮುನಿದು ಕಂಡರೆ ಸೇರನು 
ಊರಿಗುಪಕಾರಿ ಒಡಲ್ಲರಕ ಗಜಮುಖದವನು 
ನಾರಿಮೇನಕೆ ಮಗಳ ಕಂಡು ಹಿಗ್ಗುವಳಯ್ಮ 


ಶಿವಶಕ್ಕಿ ನಿನ್ನಂಥ ಸೌಭಾಗ್ಯವಂತಿಯಳ 
ಭುವನದೊಳಗಾವಲ್ಲಿ ಕಾಣೆನಿನ್ನು 
ಕವಿಜನಗಳೇನೆಂದು 'ಬಣ್ಣಿಸಿದರೋ ತಿಳಿಯೆ 
ಭವದೂರ ಶ್ರೀದವಿಠಲರಾಯ ಬಲ್ಲ 


ರಾಗ -- ಮೋಹನ ತಾ 


ಶಿವನೇ ನಾ ನಿನ್ನ ಪರಿಸರನಯ್ಕ 
ಕರುಣದಿ ಪಿಡಿ ಕೈಯ್ಕಾಶಿರಿಧರನರಮಯ್ಮ 


ಭವಮೋಚಕ ಭಾಗವತಶಾಸ್ತ್ರವನು 
ಅವನೀಶಗೆ ಪೇಳ್ರವ ನೀನಲ್ಲವೆ | 


ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ 
ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರ ಬಿಂಬ 
ವೈಕಲ್ಯಾಸ್ಪದವ ಕಳದೊಮಿಗೆ 

ವೆ ಕುಂಠಕೆ ಕರೆದೊಯ್ಕೊ ಕರೆಗೊರಳಾ 


ಮಾ ಮುಪ್ಪುರಹರ ಮಹದೇವ ದೇವರ್ಕಳಕಾವ 
ತ್ಕಾದ್ರಿಜ ದಿತಿಜತತೀವನದಾವಾ ದುರಿತಾಂಬುಧಿನಾವ 

ಕ್ಯ ತ್ರಿವಾಸ ಎನ್ನತ್ಯಪರಾಧಗ- 

ಳಣಿಸದೆ ಕ್ಷ ತಕೃತ್ಯನ ಮಾಡ್ಕೆ 


ಗಂಗಾಧರ ಷಣ್ಮುಖಗಣಪರ ತಾತ ತ್ರೈಲೋಕ್ಕತ್ರಾತ 
ಲಿಂಗಾಹ್ಹಯ ತಾರಕಹರ ನಿರ್ಭೀತ ಭುವನಾಧಿನಾಥ 
ತುಂಗಮಹಿಮ ನಿಸ್ಸಂಗ ಹರಿಯ ದ್ವಿತಿ 

ಯಂಗ ಡಮರು ಶೂಲಂಗಳ ಪಿಡಿದಿಹ 


ನಾಾನವನನುಯಾಯ್ಯಾಲಾಾಾಂನಾಾಾನ ವನದ ನಾ 


ಶ್ರೀದವಿಠಲದಾಸರ ಕೃತಿಗಳು 2೭ 


ಪಂಚಾನನ ಪನ್ನಗಭೂಷಣ ಭೀಮ ಭುವನಾಭಿರಾಮ 
ಸಂಚಿಂತನಮಾಡುವ ಸಂತತನೇಮ ಶ್ರೀರಾಮನಾಮ 

ಪಂಚಶರಾರಿ ವಿರಿಂಚಿಕುವರ ನಿ- 

ಹ್ಕಿಂಚನರೊಡೆಯನ ಮಂಚಪದಾರ್ಹನೆ |೪| 


ಸ್ಫಟಕಾಭ ಕಪಾಲಿ ಕಾಮಿತಫಲದಾ ಫಲ್ಲುಣಸಖಶ್ರೀದ- 

ವಿಠಲ ವಿತ್ತಪಮಿತ್ರ ದ್ವಿರದ ಚರ್ಮಾಂಬರನಾದ 

ಕುಟಿಲರಹಿತ ಧೂರ್ಜಟಿ ವೃಷಭದ್ದಜ 

ನಿಟಲನಯನ ಸಂಕಟವ ನಿವಾರಿಸೊ |೫| 


ರಾಗ -- ಮಧ್ಯಮಾವತಿ: ತಾಳ -- ಅಟ 
ಎಂದು ಕಾಂಬೆನೊ ನಿನ್ನಾ ಹೇ ಶ್ರೀನಿವಾಸಾ | 


ನಗೆಮೊಗದ ನತಜನ ಬಂಧು ಬಾರೆನ್ನ ಬಿ- 

ಟ್ವಿಗಲದಲೆ ಮನ ಮಂದಿರದೊಳಿರು ಮುನ್ನಾದರು ಸುಪ್ರಸನ್ನ 
ಮುಂದೆ'ಗತಿ ಏನಯ್ಮಮುಕುತರ 

ಹಿಂದುಳಿದವನಲ್ಲದಲೆ ತನು ಸಂ- 

ಬಂಧಿಗೆಳ ವಶನಾಗಿ ದುರ್ವಿಷ- 
ಯಾಂಧಕಾರದಿ ಮುಳುಗಿದೆನೊನಾ | ಅ.ಪ. | 


ಹಲವು ಜನದ ನೋವಾ ನಾ 

ಹೇಳಿಕೊಳಲೇನೆಲವೊ ದೇವರ ದೇವಾ ನೀ 

ನಲ್ಲದಲೆ ಭೂವಲಯದೊಳಿಗಿನ್ನಾವಾ ನಂಬಿದರ ಕಾವ 
ಸುಲಭರೊಳಗತಿ ಸುಲಭನೆಂಬುವ 
ಅಲವಬೋಧಮತಾನುಗರು ಎನ- 

ಗೊಲಿದು ಪೇಳಲು ಕೇಳಿ ನಿಶ್ಚಂ- 

ಚಲದಿ ನಿನ್ನನೆ ಧೇನಿಸುವೆ ನಾ 

ಕಲುಷ ಸಂಸ್ಕಾರಗಳ ವಶದಿಂ 


ಕ್‌ ಡಂ ಹಕ್‌ ಸನ್‌ ಸ ಗ್‌ ಓಲ್‌ ಜ್‌ ಆಟ್‌ ಜ್‌ ವ್‌ ಜನ್‌ ಸುದ 


ಭಾರ ನಿನ್ನದೊ ಜೀಯಾ ಜಗವರಿಯೆ ಕರುಣಾ- 

ವಾರಿಧಿಯೆ ಪಿಡಿಕ್ಕೆಯ್ಮಾ ಫಣಿರಾಜಶಯ್ಮಾ 

ತಾರಕನು ನೀನೆಂದು ತಿಳಿಯದ 

ಕಾರಣದಿ ಸುಖ ದುಃಖ ಮಯ ಸಂ- 

ಸಾರ ದುಸ್ತರ ಶರಧಿಯೊಳು ನಾ 

ಪಾರಗಾಣದೆ ಪರಿದು ಪೋಪೆನೊ 

ದೂರನೋಳ್ಸದು ಧರ್ಮವಲ್ಲವೂ 

ದ್ವಾರಕಾಪುರನಿಲಯ ಪರಮೋ- 

ದಾರ ತನುವೆಂದೆನ್ನ ಪಾಲಿಗೆ 

ಬಾರದಲ್ಲದೆ ಭವವಿಮೋಚನ | ೨॥ 


ವಿಖನಸಾರ್ಚಿತಪಾದ ವಿಶ್ವೇಶ ಜನ್ಮಾ 
ದೃಖಿಲ ಕಾರಣನಾದ ನಿರ್ದೋಷ ಸತ್ಕಾ- 
ಸುಖಗುಣಾರ್ಣವ ಶ್ರೀದವಿಠಲ ಪ್ರಸೀದ 
ಸಕಲ ಕ್ರಿಯ ಯೋಗಗಳು ತನು ಬಂ- 
ಧಕವು ನಿನಗೊಪ್ಪಿಸದಿರಲು ಎನೆ 

ನಿಖಳ ಜೀವರ ಭಿನ್ನ ನಿನ್ನಯ 
ಯುಕುತಿಗೆ ನಮೊ ಎಂಬೆನಲ್ಲದೆ 
ಯುಕುತ ಯುಕ್ಕಿಗಳೊಂದರಿಯದ- 
ರ್ಭಕನ ಬಿನ್ನಪ ಸಲಿಸಿ ನವವಿಧ 

ಭಕುತಿ ಭಾಗ್ಯವ ಕೊಟ್ಟು ತವ ಸೇ- 

ವಕರ ಸೇವಕನೆನಿಸದಿರ್ದೊಡೆ |೩| 


ರಾಗ -- ಹರಿಕಲ್ಮಾಣಿ ತಾಳ -- ಆದಿ 


ದಾಶರಥೇ ದಯಮಾಡೊ ನಿನ್ನ 
ದಾಸರದಾಸನ ನೋಡೋ. ಪ 


ನೀರಜಾಕ್ಷನಿಜಮಾಯಾ ಮಮತೆ ಸಂ- 

ಸಾರಶರದಿಯೊಳು ಬಿದ್ದು 

ಪಾರಗಾಣದೆ ಪರಿದು ಪೋಗುವೆನು 

ತಾರಕ ನೀನೆನಗಿದ್ದು ಹರಿ ಹರಿ |೧| 


ಶ್ರೀದವಿಠಲದಾಸರ ಕೃತಿಗಳು 


ತುಂಬಿದ ಭಂಡಿಗೆ ಮೊರಭಾರವೆ ಎನ- 
ಗಿಂಬಿಲ್ಲವೆ ನಿನ್ನಲಿ 

ನಂಬಿದ ಭಕ್ತರ. ಸಲಹುವ ವಿಶ್ವಕು- 
ಟುಂಬಿ ಎನಿಸಿಕೊಳವಲ್ಲಿ ಹರಿ 


ಬಲ್ಲಿದರೊಳು ಬಡವರಿಗಾಶ್ರಯ ನೀ 
ಬಲ್ಲೆ ಮತ್ತೆ ಎನಗೀಗ 

ಎಲ್ಲಿದ್ದರು. ಶ್ರೀದವಿಠಲ ಬಿಡ 

ದಲ್ಲೂ ನಿನ್ನವಗೆ ಬೇಗ 


ರಾಗ -- ನವರೋಜ 


ರಂಗಯ್ಯ ರಂಗ ಬಾರೋ 
ಬರುತೀಯ ನಮನಿಗೆ ಬಾರೋ 


ಬಂದರೆ ಬುಗುರೀ ಚಂಡುಗಳನೆ ಕೊಟ್ಟು 
ಬಗೆ ಬಗೆ ಆಟಿವ ಕಲಿಸಿ ಒಲಿಸುವೇ 


ಬಂದರೆ ರಸ ರಸಾಯನಗಳುಣಿಸೀ 
ಮುಸುಕಿನೊಳಗೆ ಬಚ್ಚೆಟ್ಟುಕೊಂಬೆನು ಬಾರೊ 


ಬಂದರೆ ಶ್ರೀದವಿಠ್ಶಲ ನಿನಗೇ 
ಸುಂದರ ಸವಿಮಾತಾ ಹೇಳುವೆನೊಂದು' 


ರಾಗ -- ತೋಡಿ | 
ರೂಪತೋರಿಸೊ ರಂಗ ನಿಜರೂಪ ತೋರಿಸೋ 


ರೂಪ ತೋರಿಸೊ ರತಿಪತಿಜನಕ- 
ಗೋಪ ಮನೆಗೆ ಬರುವತನಕಾ 


ಹೊನಲ ಇಣಾಗುುಹುಸಸುಗೆಂಗು 


27 


| ೨/ 


|೩| 


ತಾಳ -- ಆದಿ 


|ಪ|| 
|೧॥ 
|೨| 


|೩॥( 


ತಾಳ -- ಆದಿ 


|ಪ| 


॥ ಅ.ಪ. | 


ನ್‌ ANSE ಜ್ರ (4 


ಅಣುಮಹದ್ಯಟಿತಾಘಟಿತ ಚತುರನೆ 
ಪ್ರಣತಕಾಮದನು ನೀನೇ 


ಶ್ರೀದವಿಠಲ ಶರಣು ಎನೆ ಕೇಳೋ 
ಪಾದಕ್ಕೆರಗುವೆ ಕೃಪಾಳೋ 


ರಾಗ -- ಶಂಕರಾಭರಣ 


ಏನಿದು ಕೌತುಕವೋ ವಿಠಲಾ 
ಏನಿದು ಕೌತುಕವೋ 


ಏನಿದು ಕೌತುಕ ಪಂಢರಿಯನೆ ಬಿಟ್ಟು 
ನೀನಿಲ್ಲಿಗೆ ಬಂದ್ಮವಿಠಲ 


ಮಿಥ್ಯಾವಾದಿಗಳು ನಿನ್ನ ಸುತ್ತುಮುತ್ತಿಕೊಂಡು 
ಅತ್ರುಕರೆದು ಕೂಗುತ್ತಿರೆ ಬಹುಬ್ಕಾಸತ್ತು ಬಂದೆಯಾ ವಿಠಲ 


ಮದ್ದದ್ದೇಪಿಗಳು ಮಾಡುವ ಪದ್ವತಿಯನು ಕಂಡು 
ಹೈದ್ಮವಾಗದೆ ಕದ್ದ ಕಳ್ಳನಂತೆದ್ದು ಇಲ್ಲಿಗೆ ಬಂದ್ಕಾ ವಿಠಲಾ 


ಶ್ರೀದವಿಠಲ ನಿಮ್ಮಸದ್ಗುಣವೇದಶಾಸ್ತ್ರದಲ್ಲಿ 
ಶೋಧಿಸಿ ನೋಡುವ ಭೂದೇವರಿಗೊಲಿದಾದರಿಸಲು ಬಂದ 


ಪಗ ಕಲ್ಮಾಣಿ ತಾಳ 


ನೋಡು ನೋಡೆಂಥಾ ರಘುವೀರ ದೀನೋದ್ದಾರ 


ತನು ಮನ ಧನಗಳ ತನಗೊಪ್ಪಿಸದೆ 
ನೆನೆವ ಮನುಜರಿಗೆ ದೂರಾ ದೂರಾ 


ಸೇರಿದ ಸುಜನರ ದೂರುವ ದುರುಳರ 
ಬೇರಿಗೆರೆವ ಬಿಸಿನೀರಾ ನೀರಾ 


ಶ್ರೀದಿಎಆಲಿ ಉಬವೌಂಬಿಂಪ್ರೀSರಿಖಿ- 
ರಾಧವ ಮನಸಿಗೆ ತಾರಾ ತಾರಾ 


ರಾಗ -- ಬೇಹಾಗ್‌ 
ನೋಡು ನೋಡು ನಾರೀಮಣಿಯೆ 


ನೋಡು ನೋಡು ನಿನ್ನಾ ಕಣ್ಣನ ದಣಿಯಾ 


ಮುದ್ದು ಸೂಸುವ ಸಲೆ ಮುಗುಳ್ನಗೆ ಮೊಗವಾ 
ತಿದ್ದಿದ ಕಸ್ತೂರಿ ತಿಲಕದ ಫಣಿಯಾ 


ಸಾರಾ ಗಂಭೀರ ಶೃಂಗಾರ ವಿಹಾರಾ 
ಚಾರು ಸೌಂದರ್ಯ ವೈಯ್ಯಾರ ಸುಗುಣಿಯಾ 


ಶ್ರೀದವಿಶ್ನಲ ಸಾಕ್ಟಾತ್ರಿಜಗನ್ನಯಾ 
ಇಂದ್ರಶರಾ ಜಗನ್ಮೋಹನ ಖಣಿಯಾ 


ರಾಗ -- ನಾಟಿ 


ನೋಡುವರೆ ನೀರದಶ್ಶಾಮಸುಂದರ ಮೂರ್ತಿ 
ಪಾಡುವರೆ ಪರಮಪಾವನ್ನ ಕೀರ್ತಿ 

ಕೂಡುವರೆ ಕೇವಲಾನಂದ ಚಿನ್ಮಯಗಾತ್ರ 
ನೀಡುವರೆ ನಿಖಿಳಲೋಕೈಕಪಾತ್ರ 

ನೋಡಿ ನಮಿಸುವರುಂಟು ಪಾಡಿ ಹಿಗ್ಗುವರುಂಟು 
ಕೂಡಿ ಸುಖಿಸುವರುಂಟು ನೀಡಿ ನಲಿವವರುಂಟು 
ನೋಡಿಸುತ ಪಾಡಿಸುತ ಕೂಡಿಸುತ ಬೇಡಿಸುತ 
ನಾಡದೈವಂಗಳ ಕೊಂಡಾಡಿಸದಲೆ 

ಬೇಡಿದಿಷ್ಟವ ಕೊಡುತ ಶ್ರೀದವಿಠಲ ದಯ- 
ಮಾಡಿ ನಮನು ಪೊರೆವ ರೂಢಿಗೊಡೆಯ 
ನಾಡದೈವಂಗಳ ಕೊಂಡಾಡಿಸದಲೆ 


|೩| 


ತಾಳ -- ಆದಿ 
|ಪ| 


| ಅ.ಪ. | 


|೧| 


॥೨॥ 


|೩| 


ತಾಳ -- ರುಂಪೆ 


೧1 


ತಾಳ - ಮಟ್ಟ 


ಸಕಲ ಶ್ರುತಿನಿಕರಸಾರಹೋ 
ಶುಕಮಹಾಮುನೀಂದ್ರ ಸನ್ನುತ 

ಪ್ರಕಟ ಮಾಡದಲೇಕೆ ನಿನ್ನನು ಪರಮಪುರುಷ 
ಪ್ರಕಟಮಾಡಲ್ಲಾಕೆ ನಿನ್ನನು 

ಭಕ್ತವತ್ಸಲ ನೆಂಬೆನಲ್ಲದೆ 

ಮುಕುತವಂದ್ಧ ಶ್ರೀದವಿಠಲ 
ಯುಕುತಾಯುಕುತ ವೊಂದನರಿಯದೆ 
ಪ್ರಕಟಮಾಡಲೇಕೆ ನಿನ್ನನು 


ತಾಳ - ತ್ರಿವಿಡಿ 


ಆಯನುಭವ ಭಯ ಲಯವರ್ಜಿತ 
ನಯನೋತ್ಸಹಕಾರಕ ತಾರಕ 
ಜಯಮಂಗಳ ಮಂಗಳ ಮಂಗಳ 
ಮಾಯಾ ಮಾಮರ ದೇವರಾಟ್‌ 
ಸಯವೇ ಸೈ ಶ್ರೀದವಿಠಲ ನಿ- 

ನ್ನಯ ಚರಣಕೆ ನಮಿಸುವೆ ನಮಿಸುವೆ 
ಜಯ ಮಂಗಳ ಮಂಗಳ ಮಂಗಳ 
ಮಾಯಾ ಮಾಮರ ದೇವರಾಟ್‌ 


ತಾಳ - ಅಟ 


ಬಾರೋ ಬಾರೋ ಭವದೂರ ದೀನಜನ- 

ಭಾರ ನಿನ್ನದಯ್ಮಾ ಆಯ್ಕಯ್ಕಾ 

ಸಾರಿದೆನೊ ನಿನ್ನ ನಾ ನಿನ್ನ ಸಾರಿದೆನೋ ನಿನ್ನ 
ಶ್ರೀರಮಣ ಶ್ರೀದವಿಠಲ ಸಂ- 

ಸಾರಕಂಜಿ ನಿಜಚಾರುಚರಣಗಳ ಸಾರಿದೆನೊ ನಿನ್ನ 


ತಾಳ - ಆದಿ 


ಶಿರಿಗುರವಿತ್ತೆ ಪರಮನಪೆತ್ತೆ 
ಗಿರಿಜೇಶಗೆ ನಿನ್ನರಮೈ ಇತ್ತೆ 


ಶ್ರೀದಿಎಠಲದಾಸರ ಕೃತಿಗಳು 


ಶರಣಾಗತವತ್ಸಲ ಕರುಣಾಕರ ಶ್ರೀದವಿಠಲ 
ಸರಿಬಂದರೆ ಸಾಕುವದೆಮನು 
ಶರಣಾಗತವತ್ಸಲ 


ಜತೆ 


ಸೋಲು ಶ್ರೀದವಿಠಲ ಸೋಲು ಗೆಲುವು ನಿನ್ನ 
ಪಾಲಿಗೆ ಬಂದಿರೆ ಪಾಲಿಸೆಮನು ಬಿಡದೆ | 


ಆಸಾ ಆಟಾ ಎಜು ಆಹಾ ಅಜಾ, 


ರಾಗ -- ಗಮನಕ್ತಿಯೆ 
ಜಯ ಜನಕಜಾಪತೇ ರಾಮಾ 


ಜಯ ಜನಕಜಾಪತೇ ಜಲದಶ್ಕಾಮಾ 
ಜಯ ರಘುವಂಶಲಲಾಮಾ 


ಮದನಜನಕ ಮಧುಕ್ಕೆಟಭ ಭೀಮಾ 
ಮದನ ಬಿಂಬಾರ್ಚಿತಕಾಮಾ 


ರಾಮಚಂದ್ರ ರಘುವೀರ ಜಾನಕಿ- 
ರಾಮ ರಾವಣ ವೈರಿ ಶ್ರೀರಾಮ 


ಸಾಮಜವರದ ವಿನುತಸೋಮ 
ಶ್ರೀದವಿಠಲ ಗುಣಧಾಮಾ 


ರಾಗ -- ಕಲ್ಲಾಣಿ 
ವೆಂಕಟೇಶ ನೀನೆ ಧೊರೀ ಧೊರೀ 


ಸಂಕಟವೆಲ್ಲವ ಪರಿಹರಿಸುವಂಥ 


ಎತ್ತಿನ ಪೆಸರುಳ್ಳ ಮತ್ತರಕ್ಕಸನ್ನ 
ಕುಶಿಗೆ ಕೊಡಲುತ್ತಮ ಪದಬಿಿ 


೫ 


ತಾಳ -- ಆ 
|ಪ 


' | ಅ.ಪ. 


|೧ 


1 


|| ೩. 


ತಾಳ -- ಆ 


ಪ 
| ಅ.ಪ. 


| ೧ 


ಸಾಸಿರ ಮುಖವುಳ್ಳ ಶೇಷನಹಂಕಾರ 
ಸ್ಪಸನನ ಕೈಯಿಂದ ನಾಶಮಾಡಿಸಿದಂಥ 


ಮಾಧವ ಮಾದಿಗ ಹಾದಿಯ ಮೆಟ್ಟಿಲು 
ಮೋದದುದ್ದರಿಸಿದೆ ಮಾಧವ ಅವನನ್ನು 


ಶ್ರೀದವಿಠಲ ನಿನ್ನ ಪಾದಾಶ್ರಿತರ 
ಮೋದದಿ ಸಲಹೋ ಆದರಿಸೆನ್ನನು 


ರಾಗ -- ಹಿಂದೂಸ್ಥಾನಿಕಾಫಿ 

ದೀನಬಂಧೋ ಹೇ ಭಲಾ ನೀನೇ ಸೈ ಸೈಯಲಾ 
ಪಾಸಲೆ ಶರಣರ ಪೊರೆವದಕಿನ್ನು 
ಬ್ಥಾಸರೇನಿಲ್ಲಲ್ಲಾ 


ದುಷ್ಟರ ದಂಡಿಸಪಾ ಮನಸಿಗೆ 
ಹುಟ್ಟದೆ ಕಲಕಲಾ 


ಬಿಡದೆ ಶ್ರೀದವಿಠಲಾ ಎನ್ನೊಳು 
ಮಾಡಿದೆಲೊ ಛಲಾ 


ವಾ ವಾ ವಾ 


ರಾಗ -- ತೋಡಿ 


ಭಯ ಕೃತ ಭಯಹಾರೀ ರಾಧಾ 
ನಯನೋತ್ಸವಹಾರೀ 


ತಾಪತ್ರಯಪರಿಹಾರಕ ರಂಗಾ 
ಗೋಪೀಜನಹೃತ್ರದ್ಮಪತಂಗಾ 


|೩| 


|೪| 


|೫| 


ತಾಳ -- ಅಟಿ 


ಗಪ॥ 


|೧| 


| ೨1 


|೩| 


ತಾಳ -- ಆದಿ 


|ಪ| 


|೧| 


ಸುಂದರ ಸುಸ್ಲಿತ ಶೋಭಿತ ವದನಾ 


ಮಂದರಧರ ಮಾಧವ ಜಿತಮದನಾ || ೨ | 
ದುಷ್ಟಕುಲಾಂತಕ ಧರೆಯೊಳು ಶ್ರೀದ- 

ವಿಠಲ ವಿಧಿಭವವಂದಿತಪಾದ |೩| 
ರಾಗ -- ಪೀಲು ತಾಳ -- ಆದಿ 


ನಾರಾಯಣ ಗೋವಿಂದ ಹರಿ ಹರಿ| ನಾರಾಯಣ ಗೋವಿಂದ ಪ 
ನಾರಾಯಣ ಗೋವಿಂದ ಮುಕುಂದ| ಪರತರ ಪರಮಾನಂದ || ಅ.ಪ. | 


ಮಚ್ಚರೂಪಿಲಿಹೆಚ್ಚಿದ ದೈತ್ಯರ। ತುಚ್ಛಿಸಿ ವೇದವತಂದ ಹರಿ |೧॥ 
ಸ್ವಚ್ಛ ಮಂದರ ಯದೃಚ್ಛದಿ ಮುಣುಗ£- ! 

ಕಚ್ಛಪ ವೇಷದಿ ನಿಂದಾ ಹರಿ | ೨॥ 
ಶ್ರೀಕರ ಹರಿ ಭೀಕರ ದಿತಿಜರ | 

ಸೂಕರ ರೂಪಿಲಿ ಕೊಂದಾ ಹರಿ |೩॥ 
ಶಂಬರಾರಿ ಪಿತ ಕಂಬು ಚಕ್ರಧರ | 

ಕಂಬವ ಭೇದಿಸಿ ಬಂದ ಹರಿ |೪| 
ಶ್ಕಾಮರೂಪ ಗುಣಧಾಮ ಹರಿಯು ತಾ | 

ವಾಮನ ರೂಪಿಲಿ ನಿಂದಾ ಹರಿ |೫॥ 
ಕ್ಷತ್ರಕುಲವ ನಿಕ್ಪತ್ರಮಾಡಲು ಭೃಗು | 

ಪುತ್ರನಾಗಿ ತಾ ನಿಂದಾ ಹರಿ |೬| 
ದಶರಥ ಸುತ ಹರಿ ದಶಮುಖನಳಿದು | 

ಕುಶಲದಿ ಸೀತೆಯ ತಂದಾ ಹರಿ |೭| 
ನಂದಗೋಪನ ಕಂದನು ಬಹು ಗೋ | 


ವೃಂದದೊಳಗೆ ತಾನಿಂದಾ ಹರಿ |೮| 


ಶ್ರೀದವಿರಲದಾಸರ ಕೃತಿಗಳು 


ಅಂಗನೆಯರ ವ್ರತ ಭಂಗ ಮಾಡಲ- | 
ನಂಗ ಜನಕ ತಾ ಬಂದಾ ಹರಿ 


ದುಷ್ಟರ ನಳಿದು ಶಿಷ್ಟಜನರ ಪರ- | 
ಮೇಷ್ಠಿ ಎನಿಸಿ ತಾನಿಂದಾ ಹರಿ 


ಶ್ರೀದವಿಠಲ ಕರುಣದಿಂದಲಿ | 
ನಂದತತಿ ಸಲಹುವೆನೆಂದಾ ಹರಿ 


ರಾಗ -- ತೋಡಿ | 
ಯದುಪತಿ ನಮಗಾಗಲಿ | ನಿನ್ನಲಿ ರತಿ 


ತನುಮನ ಧನ ನಿನಗೊಪ್ಪಿಸಿ ನಲಿವಾ | 
ಅನುಭವಿಗಳ ಸಂಗತೀ 


ಶರಣಾಗತ ಪರಿಪಾಲಕನೆಂದೂ | 
ಮರೆಯದೆ ಇಂಥಾ ಮತಿ 


ಸ್ವಾಂತ ಧ್ವಾಂತ ಶ್ರೀದವಿಥಲಾ | 
ಪ್ರಾಂತಕೆ ನೀನೇ ಗತಿ 


ಆಡ ಇರು ಎ ಆಹಾ 


ರಾಗ -- ಪೀಲು 


ಕಾಯೋ ಶ್ರೀ ಹರೀ 
ಕೈಮುಗಿವೇ ಮುರಾರೀ ಕರುಣದಿ 


ನೊಂದೆನು ಈ ಭವ ಬಂಧನದೊಳಗೆ ಶಿಲುಕಿ | 
ಮುಂದಿದಕೇನು ದಾರಿ 


ತುಂಬಿದ ಭಕ್ತ ಕುಟುಂಬಿ ನಾಚಿಕೆಯ | 
ಕೊಂಬುವದೇನಿದಕುಸುರೂ 


|೯| 
| ೧೦ || 


| ೧೧॥ 


ತಾಳ -- ಏಕ 
|ಪ| 


|೧॥ 
|೨॥ 


|೩| 


ತಾಳ -- ಅಟಿ 
|ಪ| 


| ಅ.ಪ. | 
“Nol 


‘121 


ರಾಗ -- ಆನಂದಭೈರವಿ ತಾಳ -- ಆದಿ 


ರಾಮಚಂದ್ರ ನೀನೇ ಪಾಲಿಸೊ ಸರೋಜನಾಭ 
ಸಾಧುಸಂಗ ಶೀಘ್ರಕೊಡಿಸೋ ಪ 


ಎಷ್ಟುದಿನ ಕಷ್ಟಪಡುವದೋ ಈ ಭವದೊಳು 

ಈಸಲಾರೆನಯ, ಹರಿಯೇ 

ಇಷ್ಟುದಿನ ಇದ್ದಂತೆ ಇರಲಾರೆನೆಂದು ಕರವ 

ಮುಟ್ಟಿ ಮುಗಿದು ಬೇಡಿಕೊಂದೆ ಮುರಾರಿ ಕೃಷ್ಣ ನೀನೇ ಕಾಯೋ |೧| 


ಹರಿಹರರ ಸಮಾರೆನ್ನದಾ ಈ ಸಜ್ಜನರಾ- 

ಸಂಗದಿಂದ ಹೀನಾ ನಾನಾದೆ 

ಇನ್ನುಮ್ಮಾಲೆ ಇಲ್ಲವಯ್ಯ ಸೃಷ್ಟಿಗಧಿಕ ಶ್ರೀನಿವಾಸಾ 

ಇನ್ನು ನಿನ್ನ ಸರಣೆಯಿಂದ ಇರುವೆನಯ್ಕ ಮುಕುಂದ Kel 


ಪೃಥ್ವಿಯಲ್ಲಿ ಪುಟ್ರದಾ ಮೊದಲು ನಿನ್ನಾ ವೃತ್ತಾಂತ 

ಒಂದುದಿನ ಮಾಡಲಿಲ್ಲವೋ 

ಎಂದು ಎನ್ನಮ್ಮಾಲೆ ಕ್ರೂರದೃಷ್ಟಿಯಿಂದಾ ನೋಡಾದೀರು 

ವಾಸುದೇವ ವೈಕುಂಠವಾಸ ಲಕ್ಷುಮಿ ರಮಣ |೩॥ 


ನಿತ್ಯದಲ್ಲಿ ವಿಪ್ರರಾವೃಂದಾದೊಳಗೆ ನಾ ಆ- 

ಸಕ್ತನಾಗಿ ಇರುವೆ ಮುಕುಂದಾ 

ಎಂಥ ಪಾಪಿ ಎಂದು ಉದಾಸೀನಮಾಡಿ ನೋಡಬೇಡ 
ನಿನ್ನಕಂದಾನೆಂದು ತಿಳಿದು ಪಾಲಿಸಯ್ಕನಾರಾಯಣಾ Kal 


ಹನುಮ ಭೀಮ ಮದ್ವೇಶಾರಿಂದಾ ಸೇವಿತ ಪ್ರಿಯಾ 

ಶಾಂತಮೂರ್ತಿ ಶಾಮವರ್ಣನೇ 

ಶ್ರೀದವಿಠಲೇಶಾ ನಿನ್ನಾ ದಾಸನೆಂದು ಪಾಲಿಸೆನ್ನ 

ಸಾರಿ ಬೇಡಿಕೊಂಬೆನಯ್ಮ ರಾಮಚಂದ್ರ ರಾವಣಾರಿ || ೫ || 


36 ಶ್ರೀದವಿಠಲದಾಸರ ಕೃತಿಗಳು 


ರಾಗ -- ಮೋಹನ 
ಇನ್ನಾತಕನುಮಾನವಯ್ಕಾ 


ಅನ್ಮಥಾಗತಿಕಾಣೆ ನಿನ್ನ ಚರಣಗಳಾಣೆ 


ನಾಶರಹಿತನೆ ನಮಗೆ ಏಸೇಸು ಕಲ್ಪಕ್ಕು 

ವಾಸ ಏಕತ್ರದಲ್ಲಿ 

ನೀ ಸಾಕ್ಷಿಯಾಗಿದ್ದು ದಾಸನಾದವಗಪ್ಪ 
ಯಾಸದಿ ಫಲಗಳುಣಿಸಿ 

ಲೇಶ ಘನಮಾಡಿ ಸಂತೋಷಪಡುವಾ ನಿನ್ನ 
ದ್ವೇಷಿ ನಾನಲ್ಲವಯ್ದ 
ದೇಶಕಾಲಾದಿಗಳಿಗೀಶ ನೀನೆಂದರಿದು 
ದಾಸನಾಗಿರುವೆನೆಂದಾಶೆ ಪುಟ್ಟದ ಬಳಿಕ 


ನಿತೃತೃಪ್ಪನೆ ನಿನ್ನ ಕೃತ್ನಕೇನೆಂಬೆನೋ 
ಸತ್ಯಸಂಕಲ್ಪ ಹರಿಯೇ | 
ಮೃತ್ಕುಮಾರಿಗಳೆನಗೆ ಹತ್ತಿಕೊಂಡದರಿಂದ 
ಸತ್ತು ಪುಟ್ಟುವೆಯಿನ್ನು | 

ದತ್ತ ಕತೃತ್ವ ಬೆನ್ನತ್ತಿಕೊಂಡದರಲ್ಲಿ 

ಚಿತ್ತೆಸೊ ಎನ್ನ ಮಾತಾ | 
ಅತ್ತಪರಾಧಿಯಂದತ್ತ ಮೊಗದಿರುಗದಿರು 
ಭೃತ್ಯವತ್ಸಲನೆಂದಗತ್ಕ ಮನಸೋತಬಳಿಕ 


ವೇದವೇದ್ಧ ಸ್ವಗತ ಭೇದವರ್ಜಿತ ಪೂರ್ಣ 
ಜೋದಧರ್ತಿರ್ಥಾರ್ಯರಾಪ್ತ್ರಾ | 
ಯಾದವಕುಲೋತ್ತಂಸ ಮಾಧವ ಮಹಿದಾಸ 
ಜೋಧಮಯ ಧನ್ನಂತ್ರೀ | 

ಆದಿನಾರಾಯಣ ವಿನೋದ ವಿಷ್ಠಕ್ಷೇನ 

ತೋದಕ ಕ್ಷೇಮಧಾಮಾ | 

ಶ್ರೀದವಿಠಲಾ ನಿನ್ನಕ್ರೋಧವರರೂಪ 

ವಾದ ವಾರ್ತೆಯು ಕೇಳಿ ದೈರ್ಯಬಿಡದಾ ಬಳಿಕಿನು 


ಜೋ ಜೋ ಜೋ ಮಲಗೋ | ಮುಕುಂದಾ 


ಮುಸುಕು ತೆಗೆಯ ಬ್ಯಾಡೆಲೊ ಮನೆಗೆಲಸಾ | 
ಹಸನಾಗದು ಗೋಪಾಲ | ಕೃಷ್ಣ | | 


ಮೆಲ್ಲನೆ ಮಾತನಾಡುವಿಯಾ ನೋಡುವಿಯಾ | 
ಸೊಲ್ಪಲಾಲಿಸುವಿಯ ಕಂದ | ಕೃಷ್ಣ | 


ತೊಟ್ಟಿಲ ತೂಗುತ ನಿಂತರೆ ಶ್ರೀದ 
ವಿಠಲಾ ನಿನಗಾನಂದಾ | ಕೃಷ್ಣ || 


ರಾಗ -- ನವರೋಜು 


ಬರುವೆಯೋ ರಂಗಯ್ಮಾ ಮನೆಗೆ | 
ಬಾರೋ ಹೋಗುವ 


ಬೋಗರಿ ಚಂಡುಗಳ ಕೊಡುವೆನು ಬಂದರೆ | 
ಬಗೆ ಬಗೆ ಆಟವ ಕಲಿಸಿ ಒಲಿಸುವೆನು 


ರಸ ರಸಾಯನಗಳುಣ್ತಿಸುವೆ ಬಂದರೆ | 
ಮುಸುಕಿನೊಳಗೆ ಬಚ್ಚೆಟ್ಟುಕೊಂಬುವೆನು 


ಶ್ರೀದವಿ್ಲಲನೆ ಬಂದರೆ ನಿನಗೆ | 
ಸಾದರದಲಿ ಸವಿಮಾತನ್ನೇಳುವನು 


ರಾಗ -- ಬೇಹಾಗ್‌ 
ಎಲ್ಲಾಡಿ ಬಂದ್ಕೊ ಮುದ್ದುರಂಗಯ್ಮನೀ 


ಪ 


|೧| 


|೨॥ 


|೩| 


ತಾಳ -- ಮಿಶ್ರಛಾಪು 


|ಪ| 


|೧॥ 


|೨| 


|೩| 


ತಾಳ -- ಆದಿ 
ಪ 


is Ad to ಊಟ್‌. ರ್‌ ಆಲ್‌ ಓಘ (ಚ್‌ ಆಪ್‌ “ಇ” 


ಎಲ್ವಾಡಿ ಬಂದ್ಕೊ ಎನ್ನ ಕಣ್ಣಮುಂದಾಡದೆ 


ಆಲಯದೊಳಗೆ ನೀನಾಡದೆ ದೆಣ್ಣೆ 
ಪಾಲುಸಕ್ಕರೆಯ ನೀ ಮೆಲ್ಬದೆ ಚಿಕ್ಕ 
ಬಾಲೆಯರೊಳು ನೀನಾಡದೆ 
ಬಾಲಯ್ಕನೀ ಎನ್ನ ಕಣ್ಣಮುಂದಾಡದೆ 


ಬಟ್ಟಮುತ್ತಿನ ಜೊಗಸೆ ಕಂಗಳು ಫಣಿಯೊ- 
ಳಿಟ್ಟ ಕಸ್ಥೂರಿ ತಿಲಕ ಗಂಧವು ಅಷ್ಟು 
ದಿಟ್ಟತನದ ಲೋಲ್ಮಾಟವು 

ಕೃಷ್ಣಯ್ಮನೀ ಎನ್ನ ಕಣ್ಣಮುಂದಾಡದೆ 


ಅಷ್ಟದಿಕ್ಕಿಲಿ ಅರಸಿ ಕಾಣದೆ ಭಾಳ 

ದೃಷ್ಟಿಗೆಟ್ಟನೊ ನಿನ್ನ ನೋಡದೆ ಇ- 
ನಷ್ಟು ಪೇಳಲಿ ಕೇಳಬಾರದೆ ಶ್ರೀದ 
ವಿಠಲ ನೀ ಎನ್ನ ಕಣ್ಣಮುಂದಾಡದೆ 


ಸಾ ಆಹಾ ಒಣಿ ಟಾ ಹೋ! 


ರಾಗ -- ನವರೋಜು 
ಆಡ ಹೋಗುವ ಬಾರೋ ರಂಗ 


ಆಡಹೋಗುವ ಬಾರೊ ರಂಗ 
ಕೂಡಿ ಕಾಳಿಂದಿ ತೀರದಲ್ಲಿ 
ನಾಡಗೊಲ್ಲರ ಹೆಂಗಳಿಗೆಲ್ಲ 
ದೇಡಿದಿಷ್ಟಾರ್ಥಗಳ ಕೊಡುವ 


ಆಣಿಕಲ್ಲು ಗೋಲಿ ಗಜುಗ 
ಚಿಣ್ಣಿಕೋಲು ಚಂಡು ಬುಗುರಿ 
ಕಣ್ಣುಮುಚ್ಚಾಲೆ ತುಂಟಿ ಹಲಪೆ 
ಬಣ್ಣ ಬಣ್ಣದಾಟಗಳನು 


ಸೋಲುಗೆಲುವಿಗೆಲ್ಲ ನೀನೆ 
ಪಾಲುಗಾರನಾಗಿ ನಮ್ಮ 


5 6 ಆಆ 


| ಅ.ಪ. || 


|೧| 


೨1 


೩ 


ತಾಳ -- ರೂಪಕ 
ಪ 


|೧॥ 


(ರ್‌ ಜ್‌ ಹ್‌. ಇತ್‌ ಗಡ್‌ ಸಡೌಟ್‌ ಬ್‌ ಸಟ 6 ಹಸ 


ಮೇಲೆ ಮಮತೆ ಇಟ್ಟು ಸಾನು- 
ಕೂಲನಾಗಿ ಕೈಯ್ಯ ಪಿಡಿಯೊ 


ಮೆಟ್ಟುಮೆಟ್ಟುಕೋಲು ಕೈಲಿ 
ಕಟ್ಟು ಬುತ್ತಿ ಕೊಳಲು ಕಂಬಳಿ 
ಧಿಟ್ಟಿ ಗೋವಳರಾಯ ಶ್ರೀದ- 
ವಿಠಲಯ್ಕಯಾಕೆ ತಡವೋ 


ರಾಗ -- ಯಮುನಾಕಲ್ಮಾಣಿ 
ಮುಟ್ಟಿಗಿಟ್ಟ ನೀನಮ್ಮಎಲೊ ಎಲೊ ಮುರಾರಿ 
ನೀನಮ್ಮಛೇಛುಮ್ಮಎಲೊ ಎಲೊ 


ಮಡಿಯನುಟ್ಟು ಮೈತೊಳೆದು ಬಂದಿಹೆವೊ 
ಕೊಡಬ್ಬಾಡೆಂಜಲುಗಳ ನೀ ಬಹುಸುಳ್ಳ 


ನಿಜಪತಿವ್ರತೆಯರು ನಾವಲ್ಲವೇನೋ 
ವ್ರಜವನಿತಾಜನಜಾರ ?ನೀ ಬಲು ಚೋರ 


ಸೋದರತ್ತೆಮಗ 3ನೀನಮಗಲ್ಲ 
ಶ್ರೀದವಿಠಲ ಬಿಡು ಹಾದಿ ಸುಮನೆ ಹೋದೀ 


ರಾಗ -- ಬೇಹಾಗ್‌ 
ತಾರೊ ನಮ್ಮಭಂಡಿಯ ಗೋಪಾಲಕೃಷ್ಣ 
ತಾರೊ ನಮ್ಮಭಂಡಿಯ 


ಅತ್ತರೇನು ಕಂಗಳಿಂದ ಮುತ್ತುಸುರಿಯೊದಿಲ್ಹೊ ರಂಗ 
ಮತ್ತೆ ನಮ್ಮ ಮ್ಯಾಲೆ ಭಂಡಿ ಹೊತ್ತರೆ ನೀ ಬಿಟ್ಟಿಯೇನೊ 


2ಗೋರಸ ಚೋರ. 
ತನೀ ನಮಗೇನೋ? 


|೨॥ 


೩] 


ತಾಳ -- ಛಾಪು 


ಪ 
|೧| 
|೨| 


॥೩॥ 


ವಾರಿಜಾಕ್ಷ ನಿನ್ನ ಬಡಿವಾರವೇನೊ ಬೆನ್ನಮೇಲೆ 
ಹಾರಿ ಹತ್ತಿಕೊಂಡು ಭಾರಹೇರದೆ ನಾವು ಬಿಟ್ಟೆವೇನೊ 


ಕೊಟ್ಟುಹೋಗೆಂದರ್ಯಾಕೆ ಸಿಟ್ಟುಮಾಡುವಿಯೊ ಶ್ರೀದ- 
ವಿಠಲ ಕೂಡ್ಕಾಡಿದಮ್ಮಾಲೆ ಬಿಟ್ಟರೆ ನಾವು ಬಿಡುವೊರಲ್ಲ 


ಆಟ ಟಾಡಾ ಆಲ್‌ ಆಟಾ ಹಾಸ 


ರಾಗ -- ಶ್ರೀರಂಜಿನಿ 

ಕೊಳಲೂದೋ ಇನ್ನೊಮ್ಮೆರಂಗಯ್ಕಾ | 
ಕೊಳಲೂದೋ ಇನ್ನೊಮ್ಮೆಕೃಷ್ಣಯ್ಮ 
ಕೊಳಲೂದೋ ದ್ವಾರಕಾಪುರ ನಿಲಯಾ 
ಎಡ ಹೆಗಲಲ್ರಡಗಲ್ಲವ ನೀಡೀ | 

ಕುಡಿ ಹುಬ್ಬುಗಳಲ್ಹಾಡಿಸುತ್ತ 

ಮೃದುತರ ತುದಿ ಬೆರಳಿಂದೊತ್ತುತ। 
ಮಧುರಾಧರದಲ್ಲಿಟ್ಟು ರಂಗಯ್ಮ 


ನಾದ ಮೂರುತಿ ಗೋಪೀಜನ ಲೋಲಾ | 
ಶ್ರೀದವಿಠ್ಶಲ ಗೋಪಾಲ ಬಾಲ 


ವಾಮ ಬಾಹು ಕೃತ ವಾಮಕಪೋಲೋ 
ವಲ್ಲಿತಭೃದಲಾರ್ಪಿತವೇಣುಃ 
ಕೋಮಲಾಂಗುಲಿಭಿರಾಶ್ರಿತಮಾರ್ಗಂ 
ಗೋಪ ಈರಯಿತಿ ಯತ್ರ ಮುಕುಂದಃ 


ರಾಗ -- ಕಲ್ಮಾಣಿ 
ಮುಚ್ಚದಿರೆಲವೊ ಮುರಾರಿ | ಕಣ್ಣ 


` ಮಂಗಳಕರ ಮಕರಂದ ಸೂಸುತಲಿರೆ | 
ಕಂಗೊಳಿಸುವರೋ ಕಯ್ಥರಿ ಕೃಷ್ಣ 


|೨॥ 


೩ 


ತಾಳ -- ಆದಿ 


ಪ 


|೧| 
|೨॥ 


1೩] 


ತಾಳ -- ಆದಿ 
|ಪ|| 


|೧॥ 


ಮುತ್ತಿನಹಾರಾ ಪದಕ ಮುದ್ರಿಕೆಯೂ | 
ಒತ್ತುತ ಲಿವೋ ಬೆರಳೂರಿ 


ಸುಲಭರ ರಸ ಕೇಳು ಶ್ರೀದವಿಠ್ಯಲನೆ | 
ಸುಳುವು ಕಂಡೆನು ಬಿಡು ಶೌರಿ 


ರಾಗ -- ಖರಹರಪ್ರಿಯ 
ಹಾಗಾದರು ನಾ ಬಿಡೆ ಕರದೊಯ್ಕೊರಾಧಾ- 
ಶ್ರೀರಂಗನೆ ನೀನ್ಹಾಗಾದರು 


ಹವಣಿಸಿ ನೋಡೆ ಬಂದೆನೆಂಬೊ 
ತವ ವದನಾಂಬುಜಭೃಂಗನಾ 


ಮುಖ ಮುಖ ನಿನ್ನನೆ ನೋಡುವನಿದಕೋ 
ಪ್ರಕಟಿತ ಕರುಣಾಸಾಗರಾ 


ತೊಟ್ಟಲೊಳಗೆ ತರಹರಿಸಲು ಶ್ರೀದ 
ವಿಠಲ ದೇವೋತ್ತುಂಗನೇ 


ರಾಗ -- ಕಲ್ಯಾಣಿ | 


ಗಂಡ ಬಂದನೆಲೋ ರಂಗಾ ಎನ್ನ 
ಗಂಡ ಬಂದನೆಲೋ ರಂಗಾ 


ಕಂಡರೆ ಒಗತನ ಭಂಗಾ - ಎನ ಗಂಡ 


ಬಾಗಿಲ ತೆಗೆಯೆಂದಾರ್ಭಟದಲಿ 
ಕೂಗುವ ದ್ವನಿಕೇಳ್ಕೆ ಇದಕೋ 
ಹ್ಯಾಗೆಮಾಡಲಿ ಹಾದಿಯಮನೆ ಎನ- 
ಗಾಗದವರು ಬಂದೀಗ ನಗುವರೆನ್ನ 


| ೨1 


|೩| 


ತಾಳ -- ಛಾಪು 
ಪ 
|೧| 
| ೨1 


|೩| 
ತಾಳ -- ಆದಿ 


|ಪ| 
| ಅ.ಪ. | 


|೧| 


ಸುತುತ ಟ್‌ ಚಯ CA 


ನಂದಗೋಕುಲದಿ ನಾನೇ ಗರತಿಯು 
ಎಂದು ಮೆರೆಯುತ್ತಿರಲೀಗ 
ಬಂಧುಬಳಗದೊಳು ಭಂಡಾಳಾಗಿ ಎಂ- 
ದೆಂದಿಗು ತಲೆ ಎತ್ತಿ ತಿರುಗದಂತೆ ಎನ್ನ 


ದಕ್ಕಲಿಲ್ಲ ಮನದೊಳಗೆ ಮಾಡಿ ಕೊಂ- 
ಡಕ್ಕರ ತೀರಲಿಲ್ಲವುಮುನ್ನಾ 

ಘಕ್ಕನೆ ಗೋವಳ ಬರಬಹುದೇ ಒಳ- 
ಸಿಕ್ಕಿದೆವಲ್ಲವೊ ಶ್ರೀದವಿಠಲ ಎನ್ನಾ 


ರಾಗ -- ನವರೋಜು 


ಆಯ್ಕಾಸಾಕಿದೇನು ಚಂದಾ ಮೈ 
ಸೋಕದಿರೆಲೊ ಮುಕುಂದ 


ಗಂಡನುಳ್ಳ ನಿಜಗರತೀ ಒಡ- 
ಗೊಂಡು ಬದಿಗೆ ಕೈ ತರುತೀ ಬಲು 
ಪುಂಡಾಟಗಳ ನೀ ನೆಸಗುತೀ 


ಹೆಚ್ಚು ನುಡಿಯದಿರು ನಂಟೂ ಕಂಡು 
ಹುಚ್ಚುಮಾಡುವದುಂಟೂ ನಡೆ 
ಬಿಚ್ಚದಿರೆಲೂ ಮೊಲೆಗಂಟೂ 


ಶ್ರೀದವಿಠಲ ಯದುರಾಯಾ ನಿನ್ನ 
ಪಾದಕೆರಗುವೆನಯ್ಮಾನಡು- 
ಬೀದಿಯೊಳಗೆ ಬಿಡು ಕೈಯ್ಮಾ 


ರಾಗ -- ನವರೋಜು | 


ಬಿಡೊ ಬಿಡೊ ಬಡಿವಾರಾ ಬೀರದಿರು 
ನಡಿ ನಡಿ ಹೋಗೆ ಸಾಕು 


೨ 


|೩ 


ತಾಳ -- ಆ 


ಪ 


|೧ 


|೨ 


| ೩ 


ತಾಳ -- ಆದಿ, ಛಾನ 


(ಪ 


ಪುಂಡಾಟಕೆ ಯಾರಿಗೆ ಜೇ ಕೋ | 


ತಕ್ಕ ಬುದ್ದಿಹೇಳುವರಿಲ್ಲವೆ ನಿ- 
ನ್ನಕ್ಕ ತಂಗಿಯರನೆ ಸೋಕೋ | 


ಶ್ರೀದವಿಠಲ ಸುಮನೆ ಹೋಗದೆ ನಡು 
ಬೀದಿಯೊಳಗೆ ಮಾಡೊರೆ ಹೋಕು 


ರಾಗ -- ನವರೋಜು ತಾಳ - 


ದಾರ್ಮ್ಯಾ ದೂರನಿಲ್ಲು ದಾರಿಕಟ್ಟ ಬರದಿರು | 

ಯಾರಿಗಾಗಿ ಮಾರಬಂದೆ ಹಾಲ್‌ ಮೊಸರಾ ಹೇಳ್‌ ನಿನ್ನ ಹೆಸರಾ | 
ದೂರ್‌ ದೂರಲ್ಲ ಕೋಲ್‌ಕಾರ ಕೃಷ್ಣ ಕೇಳು ಬಾಲೆ 

ದಾರಿಯೋಳ್‌ ಸುಂಕ ಶೋದಗಳುಂಟೂ ಇದು ಏನ್‌ ಗಂಟು | 


ಗಂಡನುಳ್ಳ ಬಾಲೆಯರ ದುಂಡಕುಚ ಮುಟ್ಟಲಿಕ್ಕೆ 

ಪುಂಡತನ' ಬುದ್ದಿಯಿದು ಥರವೇನೋ ಜೀವ ಯರವೇನೋ | 
ಪುಂಡತನ ಬುದ್ದಿಯಿದು ಥರವೇನೆಂದರೆ 

ಹೆಂಡತೆಂತ ಮುಟ್ಟಿದಾಗ ಕುಚಯುಗವಾ ಕಾಣದೆ ನಗುವ | 


ಯಾಕೆ ಮಾತಾಡುತಿದ್ದಿ ಕಾಕುಮಾತಾಡುತಿದ್ದಿ 

ಸಾಕು ನಿನ್ನ ಮಾತೀಗ ಸಲುಗೇನೋ ನಿನ್ನನಗೆ ಏನೋ | 
ಸಾಕು ನಿನ್ನ ಮಾಶೀಗ ಸಲುಗೇನೆಂದರೆ 

ಬೇಕು ಬೇಡಿದ್ದುನಾ ಕೊಡುತೇನೆ ನಿನ್ನಿಡುತೇನೇ 


ಕೊಂಡು ಕೊಂಡು ನಡೆಸಲಿಕ್ಕೆ ಶೆಟ್ಟಿಗಾರ ನಾನಲ್ಲ 

ನೀ ನಿಟ್ಟುಕೊಂಡ ಸೂಳೆ ನಾನಲ್ಬ ಹೋಗೋ ನೀ ನಲ್ಲ ಸಾಗೋ | 
ಇಟ್ಟುಕೊಂಡ ಸೂಳೆ ನಾನಲ್ಲ ಹೋಗೆಂದರೆ 
ಕಟ್ಟಿಕೊಂಡುಹೋದೇನು ಒಳತನಕಾ ಬೆಳ ಬೆಳತನಕಾ 


ಒಳತನಕ್ಕಾತಕೆ ಬೆಳತನಕ್ಕಾತಕೆ 

ತಿಳಿಯಲಿಲ್ದಾ ಮಾತಿನ ಬೆಡಗಾ ಅಹುದೆಲೊ ಹುಡುಗ | 
ತಿಳಿಯದಿದ್ದರೆ ನಾ ತಿಳಿಯ ಹೇಳಿಕೊಡುವೆನೆಂದು 
ಸೆಳದಪ್ಪಿಕೊಂಡ ಶ್ರೀದವಿಠಲ ಬಹು ಬಹು ಧಿಟಿಲಾ 


ರಾಗ -- ಪೂರ್ವಿ ಕಲ್ಮಾಣಿ 
ಗೋಪಿ ನಿನ್ನಮಗ ಬಲು ಜಾರ ಚೋರಾ 


ಮುದದಿ ಮುಕುಂದಾ। ಸದನಕೆ ಬಂದಾ | 
ದಧಿಯ ಮಾಸಲ ಬೆಣ್ಣೆ ತಿಂದ ತಿಂದ 


ಹರೆಯದ ಪೋರೀ ಜರದ ಕಂಗೋರೀ | 
ಭರದಿಂದ ಶಳೆದನು ಶೀರಿ ಶೌರಿ 


ಭಾಳದಿನಾಯಿತು ಪೇಳುವ ದ್ವಾಂಗೆ ಗೋ-| 
ಪಾಲನ ಮನ ಸೊಮ್ಮೆಹಾಗೆ ಹೀಗೆ 


ಮಾರಜನಕ ತಾನು ಮನೆಯೊಳು ಪೊಕ್ಕಾ | 
ಹಿಡಿಯಲು ಹೋದರೆ ಕೈಗೆ ಸಿಕ್ಕನಕ್ಕ 


ಶ್ರೀದ ವಿಠ್ಠಲ ಪೊಷಿಪನೆಲ್ಲ | 
ಭೂಸುರ ನಾಟ್ಕವೆಲ್ಲ ಬಲ್ಲ ಬಲ್ಲ 


ರಾಗ -- ಕಾಪಿ 


ತಿಲಕದ ಒಲುಮೆ ಮೇಲು ರಾಧೇ ನಿನ್ನ 
ತಿಲಕದ ಒಲುಮೆ 


ತಿಲಕದ ಒಲುಮೆ ಹರಿ ಬಂದ ಒಲುಮೆ | 
ಫಲು ಫಿಲುಕು ಗೆಜ್ಜೆ ಕಾಲು ರಾಧೇ ನಿನ್ನ 


| ೫॥ 


ತಾಳ -- ಆದಿ 


ಪ 


|೧| 


| ೨1 


|೩| 


|೪| 


|೫| 


ತಾಳ -- ಮಟ್ಟ 


|ಪ|| 


| ಅ.ಪ. | 


ಕುಂಕುಮ ಕರದು ಹಚ್ಚೆ ವಂಕಿ ಬಾಜು ಬಂದಿ ಇಟ್ಟು | 
ಪಂಕಜಾಕ್ಷ ನೆತ್ತಿಕೊಂದೊ ತೋಳು ರಾಧೇ ನಿನ್ನ 


ಉಟ್ಟಿದು ಪೈಠಣೆ ಶೀರೆ ತೊಟ್ಟಿದು ಬುಟ್ಟದ ಕುಪ್ಪಸ 
ಮುಟ್ಟಿದರೆ ಮಾಸುವದು ಶಾಲ ರಾಧೇ ನಿನ್ನ 


ಮಂಗಳ ಸೂತ್ರವು ಬೆಳದಿಂಗಳು ಪೊಳೆವಂತೆ | 
ತೆಂಗು ಬಾಳೆ ಮಣಿ ಯೆಣ್ಣೆ ನೂಲು ರಾಧೇ ನಿನ್ನ 


ಪಿಲ್ಕಕಾಲುಂಗುರ ಕಿರುಬಲ್ಕಆಣೆಮೆಂಟು | 
ಧೈರ್ಯಾದಲಿ ಮೆರೆವ ಗಿಳಿಗೇಲು ರಾಧೇ ನಿನ್ನ 


ಚೌರಿ ರಾಗಟ ಗೊಂಡ್ಕಹೆರಳು ಭಂಗಾರವೂ | 
ಚಂದಿರ ಪ್ರಘಲ್ಪ ಮುತ್ತಿನ ಬೊಟ್ಟು ರಾಧೆ ನಿನ್ನ 


ದಿಟ್ಟ ಹಗಲೊಳು ಶ್ರೀದವಿಠಲನ್ನ ಯೇರಿಕೊಂಡು | 
ಬಟ್ಟ ಬಯಲೊಳಗೆ ಕೇಳೇ ರಾಧ ನಿನ್ನ 


ರಾಗ -- ಧನ್ಯಾಸಿ (ಧನಾಸರಿ) 


ರಥ ಹೋಗದಮುನ್ನೆ ಗೋಕುಲಕೆ ಮನ್ಮನೋ- 
ರಥ ಹೋಗಿರುವುದೇನೆಂಬೆ 


ಅತಿ ಕೌತುಕವದಾಯ್ತು ಖಳರಾಯನೊಲಿದು ಯದು- 
ಪತಿಯ ಕರೆತರುವುದೆಂದೆನಗೆ ಪೇಳಿರಲಿಕ್ಕೆ 


ಪತಿತರ್ಗೆ ನಾಮ ದುರ್ಲಭವಲಾ ಎನಗೆ ಶ್ರೀ- 
ಪತಿಸೇವೆ ತಾನಾಗಿ ದೊರೆದೂ 
ಶತಸಹಸ್ರಾನಂತಾನಂತ ಜನುಮಗಳ ಸು- 
ಕೃತಕೆ ಫಲವಾಯಿತೆಂದರಿದೂ 

ಗತ ಕಿಲ್ಬಿಷನಾದೆನೆಂಬುದಕಿದೇ ಸಾಕ್ಷಿ 


ಪಥದೊಳಗೆ ತಾವೆ ಮುಂದರಿದೂ 
ಮಿತಿಯಿಲ್ಲದಲೆ ಮಹಾ ಶಕುನಂಗಳಾಗುತಿವೆ 
ಪ್ರತಿಯಿಲ್ಲವೀ ಶುಭೋದಯಕೆ ಸೂರ್ಯೋದಯಕೆ 


Ol 


೨1 


|೩| 


|೪| 


|೫| 


|೬| 


ತಾಳ -- ರುಂಪೆ 


(ಪ|| 


| ಅ.ಪ. | 


|೧॥ 


46 ಶ್ರೀದವಿಠಲದಾಸರ ಕೃತಿಗಳು 


ಶ್ರೀಪದಜಾದಿಗಳು ಸೇವಿಸುವ ಚರಣ ಯಮು- 
ನಾಪುಳಿನದಲಿ ಮೆರೆವ ಚರಣ 

ಗೋಪಿಯರ ಪೀನಕುಚಕುಂಕುಮಾಂಕಿತ ಚರಣ 
ತಾಪತ್ರಯಾವಳಿವ ಚರಣ 

ಗೋಪುರದ ಶಿಲತೃಣಾಂ ಕುರುಹ ತೋರುವ ಚರಣ 
ಆಪದ್ದಾಂಧವನ ಚರಣ 

ನಾಪೇಳಲೇನು ಭಕುತವತ್ಸಲನು ಕರು- 

ಣಾಪೂರ್ಣ ಎನಗಭಯ ಕೊಡುವ ಕರಪಿಡಿವ 


ನೋಡುವೆನು ನೀರದಶ್ಶಾಮಸುಂದರನ ಕೊಂ- 
ಡಾಡುವೆನು ಕವಿಗೇಯನೆಂದು 

ಮಾಡುವೆನು ಸಾಷ್ಟಾಂಗ ದಂಡಪ್ರಣಾಮ ಕೊಂ- 
ಡಾಡುವೆನು ಕೈಮುಗಿದು ನಿಂದು 

ಬೇಡುವೆನು ಭುವನೈಕದಾತನೆಂದಲ್ಲಿ ಕೊಂ- 
ಡಾಡುವೆನು ದಾಸ್ಮಬೇಕೆಂದು 

ಈಡಿಲ್ಲ ಇಂದಿನಾ ಮನಕೆನ್ನ ಬಯಕೆ ಕೈ- 
ಗೂಡುವದು ನಿಸ್ಸಂದೇಹ ದೈವಸಹಾಯ 


ಇರುವನೊ ಏಕಾಂತದೊಳಗಿರುವ ಕೇಳಿದಿರು 
ಬರುವನೋ ಬಂದವನ ಕಂಡು 

ಕರೆವನೊ ಕಿರಿಯಯ್ಕ ಬಾರೆಂದು ಬಿಗಿದಪ್ಪಿ 
ಬೆರೆವನೋ ಬೆರಸಿಯದನುಂಡು 

ಒರೆವನೋ ಒಡಲ ಧರ್ಮವನೆಲ್ಲವರಗಿಸೀ 
ಜರಿಯನೊ ಜಗದೀಶ ಹಗೆಯವನೆನುತ ಬಗೆಯ 


ಗೋಧೂಳಿಲಗ್ನಕ್ಕೆ ಗೋಕುಲಕೆ ಬಂದು-ಬೆರ- 
ಗಾಗಿ ಹೆಜ್ಜೆಗಳ ನೋಡೀ 
ಭೂದೇವಿಗಾಭರಣವೆನುತ ತೇರಿಳಿದು ಶ್ರೀ- 
ಪಾದರಜದೊಳಗೆ ಹೊರಳಾಡೀ 
ಗೋದೋಹನದೊಳಿದ್ದ ರಾಮಕೃಷ್ಣರ ಕಂಡು 
ನಾಧನಧನನೆಂದಾಡೀ 


ಶ್ರೀದವಿಠಲದಾಸರ ಕೃತಿಗಳು 
ರಾಗ -- ಶಂಕರಾಭರಣ 
ಕೇಳಿದ್ಮಾ ಈ ಕೌತುಕ ಕೇಳಿದ್ಮಾ 


ಕೇಳಿದ್ದ ಕೌತುಕವನ್ನು ಈಗ 

ಪೇಳುವೆ ನಾ ನಿಮಗಿನ್ನು ಆಹಾ 

ಹೇಳದೆ ಮಧುರೆಗೆ ಜಾಳಕಾರ ಕೃಷ್ಣ 
ಕೋಳಿಕೂಗದ ಮುನ್ನ ನಾಳೆ ಪೋಗುವನಂತೆ 


ಕರೆಯ ಬಂದಿಹನೊಬ್ಬ ಚೋರ ತನ್ನ 
ಕಿರಿಯಯ್ದನಂತೆ ಅಕ್ರೂರ ಊರ 
ಹೊರಹೊಳಿಯಲಿ ಬಿಟ್ಟಿತೇರ ಆಹಾ 
ಹಿರಿಯನೆಂದು ಕಾಲಿಗೆರಗೊ ರಾಮಕೃಷ್ಣರ 
ಭರಧಿ ಅಪ್ಪಿಕೊಂಡು ಮರಳು ಮಾಡಿದ ಸುದ್ದಿ 


ಸೋದರ ಮಾವನ ಮನೆಯೋಳ್‌ ಬೆಳ- 
ಗಾದ ನಾಳಿನ ದಿನದೋಳ್‌ ಕೃಷ್ಣ 
ಪೋದರೆ ನೆರೆದ ಜನರೋಳ್‌' ಆಹಾ 
ಕಾದುವಮಲ್ಲರ ಮೇಲಾದ ಬಿಬ್ಬಬ್ಬ 
ಸಾಧಿಸಿ ಸಮಯಕ್ಕೆ ಹೋದೆವೆಂಬ ಅರ್ತಿ 


ಹುಟ್ಟಿದ ಸ್ಥಳವಂತೆ ಮಧುರೀ ಕಂಸ 
ನಟ್ಟುಳಿಗಾಗಿ ತಾ ಬೆದರೀ ಇ- 

ಲ್ರಿಟ್ಟಳಾತನ ತಂಗಿ ಚದುರೀ ತೋರಿ 
ಕೊಟ್ಟರೆ ತನ್ನನು ಬೆದರೀ ಆಹಾ 

ಇಷ್ಟು ಸ್ನೇಹವು ಶ್ರೀದವಿಠಲ ಮಾವನ 
ಭೆಟ್ಟಿಗಾಗಿ ಒಡಂಬಟ್ಟು ಹೋಗುವನಂತತೆ 


ಆಡ ಹಾಡ ಹಾ ಣಾ ಎಂಡು, 


॥ ಅ.ಪ 


|( 


a 


EN ಸ ಕ್ರ 175% 


ಮಾತು ಹೇಳುವೆ ನಾ ನಿನಗೊಂದಾ ಪರಂ- 
ಜೋತಿ ಕಾಣುವನ್ನಕೀ ಬಂಧಾ 
ಭೂತವೇತಾಳಾದಿಗಳಿಂದ ನಿನಗೆ 

'ಭೀತಿ ಹುಟ್ಟುವದಿಲ್ಲೊ ಮತಿಮಂದಾ 


ಛೇದ ಭೇದಗಳು ನಿನಗೆಲ್ರಿ ನೀ ಅ- 
ನಾದಿ ನಿತ್ತವೆಂಬುದು ಬಲ್ರೀ ವೇದ" 
ಬಾಹ್ಮನಾಗದೆ ಇಲ್ಲಿ ಹರಿ- 

ಪಾದ ಇನ್ನಾಕೆ ಪೂಜಿಸಲೊಲ್ಲೀ 


ನೀನಲ್ಲ ನಿನದಲ್ಲವು ನೋಡಾದೇಹ 
ನಾನು ನನ್ನದು ಎಂಬೊರೆ ಮೂಢಾ | 
ಮಾನಹಾನಿ ಮಾಡಿಕೊಳ ಬೇಡಾ ಬಿಡು 
ಸಾನು ಬಂಧಿಗಳ ಸ್ನೇಹವ ಗಾಢಾ 


ಆಹಿತಾದಿ ವಿಭೂತಿಯ ನೋಡು 
ಸೋಹಂ ಎಂಬರೆ ವಿಘಾತಿಯಾ 
ನೇಹವ ಪಡೆವರೆ ಗೀತೆಯಾ ಕೇಳಿ 
ಮೋಹವ ಕಳಕೊ ವಿಜಾತಿಯಾ 


ಮದ್ದವಲ್ಲಭ ಮಾಡಿದ ಗೃಂಥದೊಳ- 
ಗದ್ವೈತತ್ರಯ ತಿಳಿದಂಥ | 
ವಿದ್ವಾಂಸರು ಚರಿಸುವ ಪಂಥವನ್ನು 
ಸದ್ದಕ್ಕಿಯಲಿ ಸಾಧಿಸು ಭ್ರಾಂತ 


ಜಾಗರ ಸ್ವಪ್ನ ಸುಪ್ಪಿಗಳೂಳು ವರ 
ಧೋಗಿಶಯನ ರೂಪಗಳೇಳು | 
ಭಾಗವತ ಬಲ್ಲವರ ಕೇಳು ಬೃಹ 

ದ್ಯಾಗವ ಹರಿಗರ್ಪಿಸಿ ಬಾಳು 


ಪಂಚಾತಕ್ರ ಸಿಲುಕುವ ಸಟಿ ಪಂಚ- 
ಪಂಚಕಿಗಳ ಕರ್ಮವ ಮಾಟ | 


ವೇದ ಬಾಹ್ಮನಾಗದೆ ಇಲ್ಲಿಹರಿ - ಎಂಬುವುದು ಮೂರನೆ ಸಾಲು 


|೧| 


|೨| 


|೩| 


|೪| 


|೫| 


|೬| 


ಪಂಚಕಿ ತಿಳಿದು ಕೊಂಡರೆ ಚಾಟ | ನಿಷ್ಟ- 
ಪಂಚ ನಾಗಿ ನೀ ಕಡೆದಾಟ 


ಜ್ಞಾನೇಚ್ಛಾಕ್ರಿಯಾ ಶಕ್ತಿಗಳೆಂಬಾ ಈ ಮ- 
ಹಾನುಭಾವದಿ ತನ್ನಯ ಬಿಂಬಾ | 
ತಾನೆ ಸರ್ವತ್ರದಲಿ ಕಾಂಬ ಇದ- 
ಕ್ರೇನು ಸಂದೇಹವಿಲ್ಲವೊ ಶುಂಭಾ 


ತಾಪತ್ರಯಗಳು ನಿನಗಿಲ್ದಾ ಪ್ರಣ 
ಪಾಪಕ್ಕೆ ಲೇಪ ನಾಗೊರೆಹೂಲ್ತಾ | 
ಪ್ರಾಪಕ ಸ್ಥಾಪಕ ಹರಿ ಎಲ್ಲಾ ಜಗ 
ದ್ದಾಪಕ ನೆಂದರಿತರೆ ಇಲ್ಲಾ 


ಡಿಂಬದೊಳಗೆ ಚೇತನ ವಿಟ್ಟು ಜಗ- 
ದಂಬರಮಣ ಮಾಡಿದ ಕಟ್ಟು 
ಉಂಬುಡುವ ಕ್ರಿಯಗಳಷ್ಟುನಿನ್ನ 
ಬಿಂಬನಾಧೀನ ವೆಂದರೆ ಇಷ್ಟು 


ಲಕ್ಕುಮಿ ಅವನ ಪಟ್ಟದ ರಾಣಿ ದೇ- 
ವರ್ಕಳು ಪರಿಚಾರಕ ಶ್ರೇಣಿ 
ವಕ್ಕಲು ನಾವೆಲ್ಲರು ಪ್ರಾಣಿದಶ- 
ದಿಕ್ಕುನಾಳುವ ನಮ್ಮಧೊರೆಯಾಣಿ 


ಮೃತ್ಕುಲೋಕದ ಸಂಪದ ಪೊಳ್ಳು ಜಗ- 
ನಿಹ್ಯಾಮತವೆಂದಿಗು ಜೊಳ್ಳು | 
ಶ್ರುತ್ಮನ್ಶರ್ಥ ಪೇಳ್ಗದೆ ಸುಳ್ಳು ನೀ 

ಭೃತ್ಯ 'ಕರ್ತನಾಗದಿರೆಲೋ' 


ಮಾಧವನಲಿ ತನುಮನ ಮೆಚ್ಚು ಕಾಮ 
ಕ್ರೋಧರೂಪದ ಕಲಿಮಲ ಕೊಚ್ಚು | 
ಮೋದತೀರ್ಥರ ವಚನವ ನೆಚ್ಚು: ಮಾಯಾ- 
ವಾದಿ ಮತಕ್ಕೆ ಬೆಂಕಿಯ ಹಚ್ಚು 


೭ 


Sl 


॥೯| 


| ೧೦ || 


| ೧೧1 


| ೧೨॥ 


| ೧8 | 


ಸವಿಉಳ್ಳರೆಕೇಳನ್ನಯ ಸೊಲ್ಹಾ ನಮ್ಮ 
ಪವನನಯ್ಯನ ಪ್ರೇರಣೆ ಎಲ್ಲಾ | 
ಎವೆಯಿಕ್ಕಲರಿಯಾದೀ ಜಗವೆಲ್ಲಾ ಎಂದು 
ಶಿವ ತನ್ನ ಸತಿಗೆ ಪೇಳಿದನಲ್ಲಾ 


ಧೃವ ಬಲ್ತಾದಿ ರಾಯರ ನೋಡು ನಿ- 
ನ್ನವ ಗುಣಗಳೆಲ್ಲ ಈಡ್ಕಾಡು | 
ಅವಶ್ಯ ವಾಗಿ ಕರ್ಮವ ಮಾಡು ಮಾ- 
ಧವನವನೆಂದು ನಲಿದಾಡು 


ನಿಂದಾಸ್ತುತಿಗಳ ತಾಳಿಕೆಸೆ ಬಲು 
ಸಂದೇಹ ಬಂದಲ್ಲಿ ಕೇಳಿಕೋ | 
ಬಂದಪ್ಪರಿಂದಲ್ಲೆ ಬಾಳಿಕೋ ಗೋ- 
ವಿಂದ ನಿನ್ನವನೆಂದು ಹೇಳಿಕೋ 


ಹಿಂಡು ದೈವಗಳಿಗ್ಲಿರಿಯ ನೀತಾ ತನ್ನ 
ತೋಂಡ ನೆಂದವರಿಗೆ ತಾ ಸೋತಾ | 
ದಂಡಿಸಿ ದಯಮಾಡುವ ದಾತಾ ಭೂ- 
ಮಂಡಲದೊಳಗೆಲ್ಲ ಪ್ರಖ್ಧಾತಾ. 


ನಾಡ ಖೋಡಿ ದೈವಗಳಂತೆ ತನ್ನ 
ಜೇಡಲು ತಾ ಬೇಡಿಕೊಳನಂತೆ | 
ನೀಡುವ ನಿಖಳಾರ್ಥ ವದರಂತೆ ನಿಜ 
ನೋಡಿಕೊ ನಿನಗ್ಮಾತರ ಚಿಂತೆ 


ಏನು ಕೊಟ್ಟರೆ ಕೈ ಚಾಚುವ ತನ್ನಾ 
ಧೀನನೆಂದರೆ ನಸು ನಾಚುವಾ | 

ದಾನವ ರೊಡಲೂರಿ ಗೀಚುವಾ ತನ್ನಿಂ- 
ತಾನೇವೆ ಮನದೊಳು ಸೂಚುವಾ 


ಕರ ಕರದಲ್ಲೀಗೆ ಬರುವನು ನಿಜ 
ಶರಣಾರ ಕಾದುಕೊಂಡಿರುವಾನು | 
ಮರೆತು ಬಿಟ್ಟವರ ತಾ ಮರೆವಾನು ತನ್ನ 
ಸರಿ ಎಂದವರ ಹಲ್ಲು ಮುರಿವಾನು 


[೧೪] 


| ೧೫ 


| ೧೬ | 


| ೧೭ || 


೧೮ | 


| OF || 


|| ೨೦॥ 


ಶ್ರೀದವಿಠಲದಾಸರ ಕೃತಿಗಳು 


ಆರು ಮುನಿದು ಮಾಡುವದೇನು ಪ್ರೇರ್ಯ 
ಪ್ರೇರಕರೊಳಗಿದ್ದು ಹರಿತಾನು | 

ಓರಂತೆ ಕಾರ್ಯವ ನಡೆಸೋನು ಮುಖ್ಯ- 
ಕಾರಣವೆಂದರಿಯದೆ ನೀನು 


ಹಲವು ಹಂಬಿಲಿಸಲ್ತಾತಕೆ ಹುಚ್ಚ ವಿದ್ಕಾ 
ಕುಲ ಶೀಲ ಧನದಿಂದ ಹರಿ ಮೆಚ್ಚ | 
ಕಲಿಯುಗದೊಳಗೆ ಆರ್ಯರ ವೆಚ್ಚಾ ತಿಳಿ 
ಸುಲುಭೋಪಾಯಾದಿಗಳ ನಿಚ್ಚಾ 


ದುರ್ಜನರೊಳು ದೈನ್ಮ ಬಡದಿರು ಸಾಧು 
ಸಜ್ಜನರೊಳು ವೈರ ತೊಡದಿರು | 
ಅರ್ಜುನಸಖನಂಫಿ ಬಿಡದಿರು ನಿ- 
ರ್ಲಜ್ಮನಾಗಿ ಬಾಯ್ದಿಡದಿರೂ 


ಭಯರೂಪದಿ ಒಳ ಹೊರಗಿದ್ದು ನಿ- 
ರ್ಭಯ ನಾಮಕ ಧೈರ್ಯವಕದ್ದು | 
ಭಯದೋರುವನೆಂಬದೆ ಮದ್ದು ಮಹಾ- 
ಭಯಕೃದ್ದಯ ಹರಿಯನೆಪೊಂದು 


ಪರಸತಿಯರ ಸಂಗವ ಬಿಡು ಹರಿ 
ಸರ್ವೋತ್ತಮನೆಂದು ಕೊಂಡಾಡು | 
ಪರಮಾತ್ಮನ ಧ್ಯಾನವ ಮಾಡು ಹರಿ 
ದಾಸರಂಗಳವಡಗೂಡು 


ಸೃಷ್ಠಿಗೊಡೆಯ ಶ್ರೀದವಿಠ್ಠಲಾ ಅವಿ- 
ವಿಪ್ಟಾವಿಷ್ಟನಾಗಿದ್ದೆಲ್ಲಾ | 
ಇಷ್ಟಾನಿಷ್ಟವ ಕೊಡಬಲ್ಲ ಮನ- 
ಮುಟ್ಟಿದವರ ಬೆಂಬಿಡನಲ್ಲಾ 


5]. 


| ೨೧] 


| ೨೨ 


.. | ೨೩] 


|೨೪॥ 


| ೨೫ | 


॥೨೬॥ 


ಮೊದಲು ತೋರುತಿದೆ ಮಧುರ ವಿಷಯ ಸುಖ | 
ತುದಿಗೆ ದುಃಖಾ ಅನೇಕಾ 


ದಾನ ಮಾನ ಬಹು ದಯಾ ಧರ್ಮತೋ | 
ಜ್ಞಾನವೆ ಮಖ್ಬರ ಬೇಕೋ 


ತಾರಕ ಭವಭಯಹಾರ ಕೊನಿಗೇ | 
ಶ್ರೀದವಿಠ್ಠಲನೆ ಕೇಳೋ 


ರಾಗ - ಹಿಂದುಸ್ವಾನಿದೇಶಿ 


ಎಲೆ ಮನವೆ ಯದುಲಲಾಮನಗಲದೆ | 
ಭಲಾ ಭಲಾ ಎನಿಸನುಗಾಲಾ 


ತನು ಮನ ಧನ ದಾರಾಪತ್ಯರ ನೀ | 
ನೆನಿಸದಿರಭಿಮಾನಕೆ ಮೂಲಾ 


ಗುರು ಹಿರಿಯರ ಸತ್ಕರಿಸಿ ಬ್ಯಾಗ ಪರಿ | 
ಹರಿಸಿಕೊ ಜನನ ಮರಣಜಾಲಾ 


ಶ್ರೀದವಿಠ್ಠಲನ ಪಾದ ಸ್ಮರಣೆಯ | 
(ದ್ವಂದ್ವವ) ಸಾಧಿಸು ಮುಕ್ತಾಮಣಿಮಾಲಾ 


ರಾಗ - ಬೇಹಾಗ್‌ 
ಅವನೇ ಧನ್ಮ್ನನಲಾ ಜಗದೊಳಗಿವನೇ ಮಾನ್ಕನಲಾ 


ಆವಪರಿಯಲಿಂದಾದರು ತನ್ನಯ 
ಭಾವಶುದ್ದಿಯಲಿ ಭಗವತ್ಪರನಾದವನೇ ಧನ್ಮ 


|೧| 


| ೨ 


|೩॥ 


ತಾಳ - ಏಕ 


|ಪ|| 


|೧| 


| ೨1 


|೩| 


ತಾಳ - ಆದಿ 


ಪ 


೧1 


ಶ್ರೀದವಿಠಲದಾಸರ ಕೃತಿಗಳು 


ಆತ್ಮೇತರ ಸಂಸೃತಿಯೊಳಿದ್ದು 
ಸ್ಪಾತ್ತಲಾಭ ಸಿದ್ದಿಯ ಸಾಧಿಸಿಕೊಂಡವನೆ 


ಶ್ರೀದವಿಠಲನ ಸಾಕ್ಸಾತ್ಕರಿಸಿ 
ಸಾಧುಸೇವ್ಕ ಚಿತ್ಸುಖಮಯನಾದಂಥವನೆ 


ಲ 63 ಹಾಡಿ ಇ ಆ. 


ರಾಗ - ಹಿಂದೂಸ್ಥಾನಿಕಾಪಿ 
ಸುಖಪರವಯ್ಕಾ ಶ್ರೀಹರಿಲೀಲೆ 


ಆ ವೈಜಯಂತಿ ಕೌಸ್ತುಭ ವನಮಾಲಾ 
ಪಾವನವಕ್ಟವಿಶಾಲ | 

ಶ್ರೀವತ್ಸಾಂಕನ ದಾವನಕೊರಳೊಳು 
ಕೇವಲ ಗುಂಜಾಮಾಲಾ 


ತ್ರಿಜಗಜ್ಜನ್ನಾದಿಗಳಿಗೆ ಮೂಲಾ 
ಜನಾರಿಗೆನಿಸುವಕಾಲಾ 

ಭಜಿಪರ ಭಾಗ್ಕೋದಯಕಾನಂದ 
ವ್ರಜದೊಳೀಗೋಪಿಯ ಕಂದಾ 


ಶ್ರೀದವಿಠಲ ಕೇಳು ಸುರತಸುಶೀಲಾ 
ರಾಧಾಮನೋನುಕೂಲಾ 

ಸಾಧಿಸಿ ವೃಂದಾವನದಲ್ಲಿ ಪೊಂಗೊಳ- 
ಲೂದುವ ಗಾನವಿಲೋಲ 


ರಾಗ - ಕಾನಡಾ 
ರಘುರಾಮರ ಪಾದವ *ಡೀ ಹಿಡಿ 


58 


॥೨॥ 


|೩| 


ತಾಳ - ಛಾಪು 
|ಪ]| 


|೧| 


|೨॥ 


al 


ತಾಳ - ಆದಿ 
|ಪ|| 


54 ಶ್ರೀದವಿಠಶಲದಾಸರ ಕೃತಿಗಳು 


ಹೆಣ್ಣು ಹೊನ್ನು ಮಣ್ಣು ಮೂರರಾಶೆಯ ಮಾಡಿದೆ | 
`ಅದರೊಳಗೇನದೆ ಹುಡೀ ಹುಡೀ 


ಶ್ರೀದವಿಥ್ಲಲನ ಪಾದ ಸ್ಮರಣೆಯ 
ಮರಿಯದೆ ಜೇಗನೆ ನುಡಿ ನುಡಿ 


ರಾಗ - ಆರಭಿ 


ಅಂದು ಇಂದು ಎಂದೆಂದಿಗು ಗೋ- 
ವಿಂದನೆ ಗತಿ ನಮಗೆಂದು 

ಇಂದಿರೇಶ ವಿಧಿವಂದ್ಮನಮೋ ನತಬಂಧು 
ಎಂದರಾನಂದವೀವ ನಮಗೆಂದೂ 

ಬಂದ ಬಂದ ಭಯವೃಂದಗಳೋಡಿಸಿ 
ಹಿಂದು ಮುಂದು ಎಡಬಲದೊಳಗಿಹ 
ನಿರ್ದ್ವಂದ್ವನ ದಯಕೇನೆಂಬೆ ಮು- 
ಕುಂದನ ಮೊರೆಹೋಗದಿರಲು ಭವ 
ಬಂಧನ ಬಿಡಿಸುವರಾರಿಳೆಯೊಳು 

ನಂದ ನಂದನ ಶ್ರೀದವಿಠಲನ 
ಪೊಂದಿನೋಡು ಸುಖಸಾಂದ್ರನ ಹೇ ನಮಗೆಂದು 


ತಾಳ - ಮಟ್ಟಿ 


ಪಾಪಪುರುಷ ನಮ್ಮಸಮಾಪಕೆ ಬರಲ್ಯಾಕೆ 
ಪಾಪಪಂಕವನು ಲೇಪಿಸಿಕೊಳಲ್ಲಾಕೆ 
ಪಾಪಿಮನವೆ ಲಕ್ಷ್ಮೀಪತಿಯ ವ್ಯಾಪಾರವ ನೋಡು 
ಪಾಪಗಳೀಡ್ಮಾಡು ೨ ರೂಪವೆ ಅಣುಮಹ- 
ದ್ರೂಪವೇ ಗುಣ ನಾಮರೂಪವೇ ಸತ್‌ಚಿತ್ಸುಖೆ 
ರೂಪಾತಕ್ರ ನಿತ್ತಆಪನ್ನಪಾಲ ಶ್ರೀದವಿಠಲ ತ್ರಿಜಗ- 
ದ್ದಾಪಕ ಸರ್ವಪ್ರಾಪಕನ ನೆರೆನಂಬು 


ಅ ಅ ಎಲರ ಧೃತಿ ಏರಿ 


ನಿವಹ ತನ್ಮಯವಾಯ್ತು ನೀನಾದರವನ 

ವೃವಹಾರವನುಸರಿಸುವರೆ ರಮಾಧವನ 

ನವವಿಧ ಭಕುತಿ ಭಾಗ್ಯವ ಪಡಿಯೋ ಪಡೆದಪರೆ 

ಶ್ರವಣಮಂಗಳ ಭಾಗವತ ಕೇಳು ಕೇಳುವರೆ 

ಕವಿಜನರ ಕರುಣಕ್ಕೀಡಾಗು ಈಡಾಗುವರೆ 

ಭುವನದೊಳಗುಳ್ಳ ಪುಣ್ಕತೀರ್ಥಕ್ಷೇತ್ರ 

ಅವನಾದರು ಮಾಡು ಪವನಾಂತರಾತ್ಮ 

ಶ್ರೀದವಿಠಲ ನಿನ್ನ ಸಾಕುವನು ನಿತ್ಕಕೃತಕೃತ್ಯ |೩| 


ತಾಳ - ಅಟ್ಟಿ 


ನಾನ್ಮಾಕವನನುಸರಿಸುವೆ ನೆಂಬಿಯಾ 

ನೀನು ಬಿಟ್ಟರವ ಬಿಡಲರಿಯನು ಕೇಳು 

ತಾನೆ ತನ್ನರ್ಚನೆಗೊಂಬ ಬಿಂಬಮ- 

ಹಾನು ಭಾವರೆಲ್ಲರು ಬಲ್ಲರು ಕೇಳು 

ದೀನನಾಥ ನಮ್ಮಶ್ರೀದವಿಠಲನಿ- 

ಗೇನೆಂಬೆನವನ ಕಾರುಣ್ಮಕೆ ನಮೋ ನಮೋ Wal 


ತಾಳ - ಆದಿ 


ಅಂತು ಇಂತು ಈ ಕಲಿಕಾಲದೊಳು 
ಸೆಂತರ ಬೀಳದೆ ಬಹುಕಾಲಾ 
ಸಂತೈಸುವ ಸಂತರ ಕಾಲವಪಿಡಿ 
ಅಂತಕನವರಿಗೆ ನೀಪಾಲಾ 
ಎಂತಾಗುವಿಯೊ ಆಂತ್ವರದೆ ಬಿಡು 
ಭ್ರಾಂತಿಯು ಇನ್ನಾ! ದರು. ಬರಿದೆ 
ಚಿಂತಿಸದಿರು ತನು ಮನೆ ಧನ ವನಿತೆಯ 
ರಂತರಿಸುವರಲ್ಪದೆ ನಿನಗೇನು ಸ್ವ- 
ತಂತ್ರವಿಲ್ಲ ನಿಜಮಂತ್ರವಿದೆ ಮಾ- 
ಹಂತರೊಡೆಯ ಭಗವಂತನ ಮರೆಯದೆ 
ಚಿಂತಿಸು ಚಿತ್ಸುಬಮಯನಾ 

ನಿಂತು ಕೂತು ಮಲಗೆಂತಾದರು ಜಗ- 
ದಂತರಾತುಮ ಶ್ರೀದವಿಠಲನ 

ಚಿಂತಿಸು ಚಿತ್ಸುಬಮಯನ ನೀ ಚಿಂತಿಸು |೫॥ 


56 ಶ್ರೀದವಿಠಲದಾಸರ ಕೃತಿಗಳು 


ಜತೆ 


ಆತ್ಮಾಂತರಾತ್ಮಸರ್ವಾತನ ಬಿಡದೆ ಮ- 
ಹಾತ್ಮರೊಡೆಯ ಶ್ರೀದವಿಠಲಾತ್ಮನ ಜ್‌ | 


ರಾಗ - ಮಾಯಾಮಾಳವಗೌಳ 


ಸಾಕಯ್ಕ ಸಾಕು ಸಾಕಯ್ಮ ನಮ- | 
ಗ್ಮಾಕಯ್ಯ ಇನ್ನವಿವೇಕರ ಸಂಗತಿ 


ಬುದ್ದಿಶೂನ( ರಿಗೆ ಬುದ್ದಿಯನ್ದೇಳಲು 
ಮದ್ದಾನೆ ಮ್ಶೆ ಯ್ಕ ತೊಳೆದಂತಾಯಿತು 


ದುರುಳಜನರಿಗೆ ಧರ್ಮವನೊರೆಯಲು 
ಕುರುಡಗೆ ಕನ್ನಡಿ ತೋರಿದಂತಾದೀತು 


ಶ್ರೀದವಿಠಲ ನೆನ್ನದಜ್ಜಾನಿಗೆ ಜೋದಿಸೆ 
ಬೋರ್ಗಲ್ಲ ಮುಂದೆ ಒದರಿದಂತಾಯಿತು 


ರಾಗ - ಪೀಲು | 
ಬೇಡುವದೂ ಬಲು ಕಷ್ಟಾ 
ನೀಡದಿದ್ದವನೇ ನಷ್ಟಾ 


ನಾಚಿಕೆ ಎಲ್ಲನೂ ತೊರದೂ ಮಹಾ | ನೀಚರಿಗೆ ಬಾಯ್ದೆರದೂ 
ಕೊಟ್ಟಾರೆಂಬ ದುರಾಶಾ ಕ್ರಿಯಾ | ಭ್ರಷ್ಟರರಿಯರೂ ಕ್ಷೇಶಾ 


ತಾಳ - ಏಕ 
‘ಪ 
|೧| 
೨1 


|೩| 


ತಾಳ - ಏಕ 
|ಪ| 
| ಅಪ. | 
|| | 


೨1 


ಚಿತ್ರವೃತ್ತಿಯನು ಕಂಡೂ ಅಧಮರ | ಹೊತ್ತುಹೊತ್ತಿಗೆ ಕಾಣಿಸಿಕೊಂಡು | 


೩] 


ಗುಣಹೀನರ ಕೊಂಡಾಡೀ ಬಂದು | ಕ್ಷಣಕೃಣಕವರನು ನೋಡೀ 
ಶ್ರೀದವಿಠ್ಠಲನ ಬಿಟ್ಟೂ | ಅಧಮಾಧಮರಿಗೆ ದೈನ್ನ ಬಟ್ಟೂ 


|೪| 


|೫| 


